CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಮಾರ್ಚ್‌ ೧೮, ೨೦೦೪ (ಫಾಲ್ಗುಣ ೨೮, ಶಕ ವರ್ಷ ೧೯೨೫) | ಸಂಚಿಕೆ ೧೨ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆ ಅಡಿ ನಿಯಂತ್ರಣಾಧಿಕಾರಿಗಳವರ 
ನ್ಯಾಯಾಲಯ, ಚಿಕ್ಕಮಗಳೂರು 
ಸಂಖ್ಯೆ:ಪಿಜಿಎ:ಎಸ್‌ಆರ್‌-38, 2003-04, ದಿನಾಂಕ:19ನೇ ಜನವರಿ, 2004 











ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
ಶ್ರೀಮತಿ ರಾಧಮ್ಮ ಕೋಂ: ಕೃಷ್ಣಪ್ಪ, ನವೀನ್‌ ವಿಭಾಗೀಯ ನಿಯಂತ್ರಣಾಧಿಕಾರಿ, 
ಪ್ರಾವಿಜನ್‌ ಸ್ಟೋರ್ಸ್‌ ಹಿಂಭಾಗ, ಗೋವರ್ಧನಗಿರಿ ಕೆ.ಎಸ್‌.ಆರ್‌.ಟಿ.ಸಿ. ಚಿಕ್ಕಮಗಳೂರು ವಿಭಾಗ, 
ರಸ್ತೆ, ಅರಸೀಕೆರೆ. ಬಾರ್‌ಲೈನ್‌ ರಸ್ತೆ, ಚಿಕ್ಕಮಗಳೂರು. 
ಪ್ರಕಟಣೆ 


ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿದಾರರು ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಅರ್ಜಿಯಲ್ಲಿ ಮೃತ ಕೃಷ್ಣಪ್ಪ ಇವರು ಪ್ರತಿವಾದಿ ಸಂಸ್ಥೆಯಲ್ಲಿ ದಿನಾಂಕ:17.01.1989ರಂದು ಕೆಲಸಕ್ಕೆ 
ಸೇರಿದ್ದು ದಿನಾಂಕ:15.03.2002ರಲ್ಲಿ ಕರ್ತವ್ಯನಿರತರಾಗಿದ್ದಾಗ ಮೃತರಾಗಿರುತ್ತಾರೆಂದು ತಿಳಿಸಿ, ಪ್ರತಿವಾದಿಗಳಿಂದ ಕಾನೂನು ರೀತ್ಯಾ 
ಬರಬೇಕಾದ ಉಪಧನವನ್ನು ಕೊಡಿಸಿಕೊಡುವಂತೆ ದಿನಾಂಕ: 29.09.03ರಲ್ಲಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಸದರಿ ದಾವೆಯ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿಂದ ಮೇಲೆ ಸೂಚಿಸಿರುವ ಅರ್ಜಿದಾರರನ್ನು ಹೊರತುಪಡಿಸಿ ಬೇರೆ 
ಯಾರಾದರೂ, ಮೃತರಿಗೆ ಸಂಬಂಧಪಟ್ಟ ಶಾಸನಬದ್ದ ವಾರಸುದಾರರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ 
ಪ್ರಕಟಣೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದೆ. 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದೆಂದು ಈ ಮೂಲಕ ಸೂಚಿಸಿದೆ. ಅವಧಿ ಮೀರಿಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಬಿ. ಕಾಳಯ್ಯ 
ಸಹಾಯಕ ಕಾರ್ಮಿಕ ಆಯುಕ್ತರು, 
ಪಿ.ಆರ್‌.229 ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ:ಕಾನಪ:ಪ್ರ:, ಎಫ್‌2/2004, ದಿನಾಂಕ:28ನೇ ಜನವರಿ, 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಶ್ರೀಮತಿ ರೇಣುಕಾಬಾಯಿ 1. ಶ್ರೀ ಜಿ.ಕೆ. ಕರಿಯಪ್ಪ 5/0 ನಾಗಪ್ಪ ಆಟೋರಿಕ್ಷಾ 
2. ಮಂಜುಳ ಮಾಲೀಕರು, ಚಿತ್ರದುರ್ಗ. 

3. ಬಾಲಾಜಿ 2. ಶಾಖಾ ವ್ಯವಸ್ಥಾಪಕರು, 

4. ಭರತ್‌ ಯುನೈಟೆಡ್‌ ಇಂ. ಇನ್‌ಶ್ಯೂರೆನ್ಸ್‌ ಕಂಪನಿ ಲಿ. 
5. ಲಕ್ಷಿ ಬಾಯಿ ಚಿತ್ರದುರ್ಗ. 


ಎಲ್ಲರೂ ವಾಸ: ಚಿತ್ರದುರ್ಗ. 


(೪೪೯) 


೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಪ್ರಕಟಣೆ 

ಅರ್ಜಿದಾರರಾದ ಶ್ರೀ:ಶ್ರೀಮತಿ: (1) ರೇಣುಕಾಬಾಯಿ (2) ಮಂಜುಳ (3) ಬಾಲಾಜಿ (4) ಭರತ್‌ (5) ಲಕ್ಷಿ ಭಾಯಿ ಇವರು, 
ತಾವು ಮೃತ ಚಂದ್ರನಾಯ್ಕ ಇವರ ಹೆಂಡತಿ ಮತ್ತು ಮಕ್ಕಳು ಎಂದೂ, ಅವರ ಮರಣದಿಂದ ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ 
ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಚಂದ್ರನಾಯ್ಕ ಇವರು ಒಂದನೇ ಪ್ರತಿವಾದಿಗಳಾದ ಜಿ.ಕೆ. ಕರಿಯಪ್ಪ ಇವರಲ್ಲಿ ರಿಕ್ಷಾ ಚಾಲಕ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ 
ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ 
ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಜಿ. ಗೋವಿಂದಯ್ಯ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 

ಪಿ.ಆರ್‌.230 ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ:ಕಾನಪ:ಪ್ರ:356/2003, ದಿನಾಂಕ:16ನೇ ಡಿಸೆಂಬರ್‌, 2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಎಸ್‌. ಶಂಕ್ರಮ್ಮ 1. ಆಪರೇಶನ್‌ ಎಕ್ಸಿಕ್ಕೂಟೀವ್‌ 

2. ನಂಜುಂಡೇಶ್ವರ ಲಾರಿ ಮಾಲೀಕರು, ಬೆಂಗಳೂರು. 

3. ಎಂ. ರಾಘವೇಂದ್ರ 2. ನ್ಯೂ ಇಂ. ಅಶೂರೆನ್ಸ್‌ ಕಂ.ಲಿ. ದಾವಣಗೆರೆ. 


ವಾಸ: ಬಬ್ಬೂರು. 
ಪ್ರಕಟಣೆ 

ಅರ್ಜಿದಾರರಾದ ಶ್ರೀಮತಿ: ಶಂಕ್ರಮ್ಮ ಹಾಗೂ ಇತರರು ಮೃತ ಮಲ್ಲಪ್ಪ ಇವರ ಹೆಂಡತಿ ಮತ್ತು ಮಕ್ಕಳು ಎಂದೂ, ಅವರ 
ಮರಣದಿಂದ ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಮಲ್ಲಪ್ಪ ಇವರು ಒಂದನೇ ಪ್ರತಿವಾದಿಗಳಾದ 
ಆಪರೇಷನ್‌ ಎಕ್ಷಿಕ್ಕೂಟೀವ್‌, ಗಾದಿಗ್‌ ಪಾಟೀಲ್‌ ಟ್ರಾನ್ಸ್‌ಪೋರ್ಟ್‌ ಇವರಲ್ಲಿ ಲೋಡರ್‌ ಅನ್‌ಲೋಡರ್‌ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ 
ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ 
ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಜಿ. ಗೋವಿಂದಯ್ಯ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 

ಪಿ.ಆರ್‌.231 ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ:ಕಾಅಚಿ/ಕಾನಪ/ಇತರೇ-9/2003, ದಿನಾಂಕ:16ನೇ ಡಿಸೆಂಬರ್‌, 2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಕೋರ್ಲ ಪಾಲಯ್ಯ 1. ಎಂ. ತಿಪ್ಪೇಸ್ವಾಮಿ, 
Dead by L.R. Palamma ವಾಹನ ಮಾಲೀಕರು, 
W/o ಕೋರ್ಲ ಪಾಲಯ್ಯ ದೊಡ್ಡೇರಿ ರೆಡ್ಡಿಹಳ್ಳಿ 
ಡಿ ಡ್‌ 
ದೊಡ್ಡೇರಿ ರೆಡ್ಡಿಹಳ್ಳಿ 2. ಓರಿಯಂಟಲ್‌ ಇನ್‌ಶೂರೆನ್ಸ್‌ ಕಂ.ಲಿ. ದಾವಣಗೆರೆ. 
ಪ್ರಕಟಣೆ 


ಅರ್ಜಿದಾರರಾದ ಶ್ರೀ: ಕೋರ್ಲ ಪಾಲಯ್ಯ W/ಂ ಪಾಲಮ್ಮ ಇವರು, ತಾವು ಮೃತ ಕೋರ್ಲಪಾಲಯ್ಯ ಇವರ ಹೆಂಡತಿ ಎಂದೂ, 
ಅವರ ಮರಣದಿಂದ ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಕೋರ್ಲಪಾಲಯ್ಯ ಇವರು ಒಂದನೇ 
ಪ್ರತಿವಾದಿಗಳಾದ ಎಂ. ತಿಪ್ಪೇಸ್ವಾಮಿ ಇವರಲ್ಲಿ “ಕೂಲಿ” ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು 
ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೫೧ 





ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಜಿ. ಗೋವಿಂದಯ್ಯ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಪಿ.ಆರ್‌.232 ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಪ್ರಕರಣ ಸಂಖ್ಯೆ:ಕಾನಪ:ಪ್ರ:386/03, ದಿನಾಂಕ:20ನೇ ಡಿಸೆಂಬರ್‌, 2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಗೋವಿಂದಮ್ಮ 1. ಕಿರಣ್‌ಕುಮಾರ್‌ 
2. ಪುರುಶೋತ್ತಮ ಗೌಡ ವಾಹನ ಮಾಲೀಕರು, ಹಾವೇರಿ. 


ವಾಸ: ಪುದೂರು ಗ್ರಾಮ, ಕರ್ನೂಲ್‌. 
2. ಓರಿಯಂಟಲ್‌ ಇನ್‌ಶೂರೆನ್ಸ್‌ ಕಂ.ಲಿ. ಹುಬ್ಬಳ್ಳಿ. 
ಪ್ರಕಟಣೆ 

ಅರ್ಜಿದಾರರಾದ ಶ್ರೀಮತಿ: ಗೋವಿಂದಮ್ಮ ಇತರರು ಇವರು, ತಾವು ಮೃತ ಪಾಂಡುರಂಗಗೌಡ ಇವರ ತಂದೆ ಮತ್ತು ತಮ್ಮ 
ಎಂದೂ, ಅವರ ಮರಣದಿಂದ ನಷ್ಟ ಪರಿಹಾರ ಕೋರಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಪಾಂಡುರಂಗಗೌಡ ಇವರು 
ಒಂದನೇ ಪ್ರತಿವಾದಿಗಳಾದ ಕಿರಣ್‌ಕುಮಾರ್‌ ಇವರಲ್ಲಿ ಲೋಡರ್‌ಅನ್‌ಲೋಡರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ, ಸಂಬಂಧಿಸಿದ 
ಅಪಘಾತದಲ್ಲಿ ಮರಣ ಹೊಂದಿದರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ, ಅಂತಹವರು ಈ ಪ್ರಕಟಣೆಯು 
ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಜಿ. ಗೋವಿಂದಯ್ಯ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 

ಪಿ.ಆರ್‌.233 ಆಯುಕ್ತರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


PROCEEDINGS OF THE DISTRICT & SESSIONS COURT, GULBARGA 
(Competent authority, Under Rule 4 of Noterial Rules 1956) 
NOTICE DATED:6/7™ NOVEMBER, 2003 
Sub: Appointment of Addl. Notary for Aland Taluk 
Ref: 1. Government of Karnataka Order No. LAW 98.LCL.2003 Dated:29.08.2003 creating 
additional Posts of Notary for Aland Taluka. 
2. Government Letter No. LAW 98 LCL 2003 dated:29.09.2003 to take necessary steps for 
appointment of Additional Notary. 
3. This office Notification No.1/03 dated:10.10.2003 calling memorials from intending 
Advocates. 
4. Office note dated:05.11.2003 and orders passed thereon. 
It is brought to the notice of public that the following Advocates have submitted their Memorial for 
appointment of additional notary for Aland Taluk in Gulbarga District. 
Name of the Advocates 
Sri Sureshchandra Patil 
Sri Siddharudh Munnolli 
Sri Purushottam Apte 
Sri Abhimanyu Tole 
Sri 5.5. Chinchure 
Therefore, persons having any objections for appointment of above Advocates as additional 
Notary for Aland Taluk may submit their objection to the undersigned within 15 days from the date of 
publication of notice in the Official Gazette. 


WN 


SHEKHARAGOUDA PATIL 
PR-234 Prl. District & Sessions Judge, 
Gulbarga. 


೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸೇವೆಗಳ ನಿರ್ದೇಶನಾಲಯದ ನಡವಳಿಗಳು, ಬೆಂಗಳೂರು 
ವಿಷಯ: ಶ್ರೀ ಲಿಂಗಪ್ಪ ಶಂಕರಪ್ಪ ಕೋಳಿವಾಡ, ಫಾರಾಹಿಸ್ಟ್‌, ಇವರ ದೀರ್ಫಾವಧಿ ಅನಧಿಕೃತ ಗೈರುಹಾಜರಿ ಬಗ್ಗೆ ಅಂತಿಮ 

ಆದೇಶ. 

ಓದಲಾಗಿದೆ: 1. ನಿರ್ದೇಶನಾಲಯದ ದೋಷಾರೋಪಣೆ ಹಾಗೂ ತಿಳುವಳಿಕೆಯ ಪತ್ರದ ಸಂ: ಸಿಆರ್‌ಎಂ()36:92-93, 

ನೌಕರರ ಲಿಖಿತ ಅಹವಾಲು ಪತ್ರ ದಿನಾಂಕ:11.01.93 

ವಿಚಾರಣಾಧಿಕಾರಿಗಳ ನೇಮಕಾತಿ ಆದೇಶ ಸಂ:ಡಿಪಿಎನ್‌(8)ಸಿಆರ್‌:14:92-93, ದಿನಾಂಕ:03.04.02. 

ವಿಚಾರಣಾ ವರದಿಯ ಸಂ:ವಿಜ:ಮುಜಾಅ:ಎನ್‌ಬಿ:5:02-03, ದಿನಾಂಕ:16.08.03. 

ವಿಚಾರಣಾ ವರದಿ ನೌಕರರಿಗೆ ಜಾರಿ ಮಾಡಿದ ಸೂಚನಾ ಪತ್ರದ ಸಂ:ಡಿಪಿಎನ್‌(8) ಸಿಆರ್‌14:92-93, 

ದಿನಾಂಕ:16.09.03. 

6. ನೌಕರರ ಲಿಖಿತ ಅಹವಾಲು ಪತ್ರ ದಿನಾಂಕ:16.10.03. 


mu & YW WN 


ಪ್ರಸಾವನೆ: 
| ಶ್ರೀ ಲಿಂಗಪ್ಪ ಶಂಕರಪ್ಪ ಕೋಳಿವಾಡ ಫಾರಾಹಿಸ್ಟ್‌, ಇವರು ಈ ಹಿಂದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕುರ್ನಾಡು, ದಕ್ಷಿಣ ಕನ್ನಡ 

ಜಿಲ್ಲೆ, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ದಿನಾಂಕ:02.01.81 ರಿಂದ 05.08.93 ರವರೆಗೆ ದೀರ್ಫಾವಧಿ ಅನಧಿಕೃತ ಗೈರು ಹಾಜರಾಗಿದ್ದು 
ಇವರ ಬಗ್ಗೆ ಮೇಲೆ ಓದಲಾದ (1)ರಲ್ಲಿನ ಪತ್ರದಲ್ಲಿ ತಿಳುವಳಿಕೆ ಹಾಗೂ ದೋಷಾರೋಪಣಾ ಪಟ್ಟಿಯನ್ನು ಜಾರಿಗೊಳಿಸಿದ್ದು ಇದಕ್ಕೆ 
ಅನುಗುಣವಾಗಿ ನೌಕರರು ಮೇಲೆ ಓದಲಾದ ()ರಲ್ಲಿನ ಪತ್ರದಲ್ಲಿ ತನ್ನ ಲಿಖಿತ ಅಹವಾಲನ್ನು ಸಲ್ಲಿಸಿದಂತೆ ಪರಿಶೀಲಿಸಿ, ಅದು 
ಸಮರ್ಪಕವಾಗಿರದ ಕಾರಣ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವುದು ಸೂಕ್ತವೆಂದು ನಿರ್ಣಯಿಸಿ ಮೇಲೆ ಓದಲಾದ (3)ರಲ್ಲಿನ ಆದೇಶದಲ್ಲಿ 
ಮುಖ್ಯ ಜಾಗೃತಾಧಿಕಾರಿಗಳು, ಜಾಗೃತ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು, 
ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದ್ದಂತೆ ರೀತ್ಯಾ ಮೇಲೆ ಓದಲಾದ (4)ರಲ್ಲಿನ ಆದೇಶದಂತೆ ವಿಚಾರಣೆ ನಡೆಸಿ ವರದಿಯನ್ನು 
ಸಲ್ಲಿಸಿದ್ದಂತೆ ಮೇಲೆ ಓದಲಾದ (5)ರಲ್ಲಿನ ಸೂಚನಾ ಪತ್ರದಲ್ಲಿ ವಿಚಾರಣೆ ವರದಿಯ ಪ್ರತಿಯನ್ನು ಜಾರಿಗೊಳಿಸಿದ್ದಕ್ಕನುಗುಣವಾಗಿ ಮೇಲೆ 
ಓದಲಾದ(3)ರಲ್ಲಿ ನೌಕರರು ತನ್ನ ಲಿಖಿತ ಅಹವಾಲನ್ನು ಸಲ್ಲಿಸಿರುತ್ತಾನೆ. 

ನೌಕರರು ಸಲ್ಲಿಸಿರುವ ಲಿಖಿತ ಅಹವಾಲು ಹಾಗೂ ವಿಚಾರಣಾಧಿಕಾರಿಗಳು ನೀಡಿರುವ ವಿಚಾರಣಾ ವರದಿಯಲ್ಲಿ ನಿರ್ಣಯದ 
ವರದಿಯನ್ನು ಪರಿಶೀಲಿಸಿದ ತರುವಾಯ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ ಸಂಖ್ಯೆ: ಡಿಪಿಎನ್‌(8) ಸಿಆರ್‌:14:92-93, ಬೆಂಗಳೂರು, ದಿನಾಂಕ:9ನೇ ಫೆಬ್ರವರಿ, 2004 

1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳ ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಡಾ: ಜಿ.ಬಿ. ದೇಸಾಯಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರು, ಆದ ನಾನು ಶ್ರೀ 
ಲಿಂಗಪ್ಪ ಶಂಕರಪ್ಪ ಕೋಳಿವಾಡ, ಫಾರಾಷಸಿಸ್ಟ್‌, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶೇವಡಿ ನವಲಗುಂದ ತಾಲ್ಲೂಕು ಇವರು 
ದಿನಾಂಕ:02.01.1981 ರಿಂದ 05.08.93ರ ವರೆಗೆ ಅನಧಿಕೃತ ಗೈರು ಹಾಜರಿ ಆಗಿದ್ದಕ್ಕೆ ದಂಡನೆಯಾಗಿ ಸದರಿ ನಿಯಮ 8(೪i)ರ ಪ್ರಕಾರ 
ಕೂಡಲೇ ಸರ್ಕಾರಿ ಸೇವೆಯಿಂದ ವಜಾ ಮಾಡಿ ಆದೇಶಿಸಿದ್ದೇನೆ. 


(8 


ಡಾ: ಜಿ.ಬಿ. ದೇಸಾಯಿ 
ಪಿ.ಆರ್‌.235 ನಿರ್ದೇಶಕರು, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಡವಳಿಗಳು, ಬೆಂಗಳೂರು 
ವಿಷಯ: ಶ್ರೀ ಈರಣ್ಣ ಬಡಿಗೇರಾ, ಕಿಅಸ(ಪು) ಮಲೇರಿಯ ನಿಯಂತ್ರಣ ಘಟಕ ನಾರಾಯಣಪುರ, ಇವರ ಅ.ಗೈ. ಹಾಜರಿ 
ಅಂತಿಮ ಆದೇಶ. 
ಓದಲಾಗಿದೆ: 1. ನಿರ್ದೇಶನಾಲಯದ ದೋಷಾರೋಪಣೆ ಹಾಗೂ ತಿಳುವಳಿಕೆಯ ಪತ್ರದ ಸಂ:ಡಿಪಿಎನ್‌ (16) ಸಿಆರ್‌:43:00-01, 
ದಿನಾಂಕ:12.03.02. 
ನೌಕರರ ಲಿಖಿತ ಅಹವಾಲು ಸಲ್ಲಿಸಿಲ್ಲ. 
ವಿಚಾರಣಾಧಿಕಾರಿಗಳ ನೇಮಕಾತಿ ಆದೇಶ ಸಂ:ಡಿಪಿಎನ್‌(16)ಸಿಆರ್‌ :43:2000-01, ದಿನಾಂಕ:23.10.01. 
ವಿಚಾರಣಾ ವರದಿಯ ಸಂ:ವಿಅ:ವಿಚಾರಣೆ:ಎನ್‌ಬಿ:93:01-02, ದಿನಾಂಕ:17.09.03. 
ಪ್ರಸ್ತಾವನೆ: 
ಶ್ರೀ ಈರಣ್ಣ ಬಡಿಗೇರಾ, ಕಿರಿಯ ಪುರುಷ ಆರೋಗ್ಯ ಸಹಾಯಕ, ಇವರು ಈ ಹಿಂದೆ ಮಲೇರಿಯ ನಿಯಂತ್ರಣ ಹಾಗೂ 
ಸಾಮಾನ್ಯ ಸ್ವಚ್ಚತಾ ಘಟಕ, ನಾರಾಯಣಪುರ, ಗುಲ್ಬರ್ಗಾ, ದಿನಾಂಕ:01.10.95 ರಿಂದ ಅನಧಿಕೃತ ಗೈರುಹಾಜರಾದ ಬಗ್ಗೆ ಮೇಲೆ 
ಓದಲಾದ(1)ರಲ್ಲಿನ ಪತ್ರದಲ್ಲಿ ತಿಳುವಳಿಕೆ ಹಾಗೂ ದೋಷಾರೋಪಣಾ ಪಟ್ಟಿಯನ್ನು ಜಾರಿಗೊಳಿಸಿದ್ದು, ಅದಕ್ಕೆ ಅನುಗುಣವಾಗಿ ನೌಕರರು 
ಮೇಲೆ ಓದಲಾದ()ರಲ್ಲಿನ ಪತ್ರದಲ್ಲಿ ತನ್ನ ಲಿಖಿತ ಅಹವಾಲನ್ನು ಸಲ್ಲಿಸಿರುವುದಿಲ್ಲ, ಕಾರಣ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವುದು 
ಸೂಕ್ತವೆಂದು ನಿರ್ಣಯಿಸಿ ಮೇಲೆ ಓದಲಾದ (3)ರಲ್ಲಿನ ಆದೇಶದಲ್ಲಿ ಮುಖ್ಯ ಜಾಗೃತಾಧಿಕಾರಿಗಳು, ಜಾಗೃತಕೋಶ, ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು, ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದ್ದಂತೆ ರೀತ್ಯಾ ಮೇಲೆ 


(8 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೫೩ 





ಓದಲಾದ (4)ರಲ್ಲಿನ ಆದೇಶದಂತೆ ವಿಚಾರಣೆ ನಡೆಸಿ ವರದಿಯನ್ನು ಸಲ್ಲಿಸಿರುತ್ತಾರೆ. ಹಾಗೂ ವಿಚಾರಣಾಧಿಕಾರಿಗಳು ನೀಡಿರುವ 
ವಿಚಾರಣಾ ವರದಿಯಲ್ಲಿ ನಿರ್ಣಯದ ವರದಿಯನ್ನು ಪರಿಶೀಲಿಸಿದ ತರುವಾಯ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಆದೇಶ ಸಂಖ್ಯೆ: ಡಿಪಿಎನ್‌(16) ಸಿಆರ್‌:43:2000-01, ಬೆಂಗಳೂರು 

1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳ ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಡಾ: ಜಿ.ಬಿ. ದೇಸಾಯಿ, ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸೇವೆಗಳ ನಿರ್ದೇಶಕರು, ಆದ ನಾನು 
ಶ್ರೀ ಈರಣ್ಣ ಬಡಿಗೇರಾ, ಕಿರಿಯ ಪುರುಷ ಆರೋಗ್ಯ ಸಹಾಯಕ, ಮಲೇರಿಯಾ ನಿಯಂತ್ರಣ ಘಟಕ, ನಾರಾಯಣಪುರ, ಇವರು 
ದಿನಾಂಕ:01.10.95 ರಿಂದ ಇಲ್ಲಿಯವರೆಗೆ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಿಯಾದ ಬಗ್ಗೆ ದಂಡನೆಯಾಗಿ ಸದರಿ ನಿಯಮ 8(8)ರ ಪ್ರಕಾರ 
ದಿನಾಂಕ:01.10.96 ರಿಂದ ಅನ್ವಯವಾಗುವಂತೆ ಸೇವೆಯಿಂದ ವಜಾ ಮಾಡುವ ದಂಡನೆ ವಿಧಿಸಿದ್ದೇನೆ. 

ಡಾ: ಜಿ.ಬಿ. ದೇಸಾಯಿ 
ಪಿ.ಆರ್‌.236 ನಿರ್ದೇಶಕರು, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು. 
ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ.1 ಇನ್‌ಪೆಂಟ್ರಿ ರಸ್ತೆ ಬೆಂಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ:04/ಸಂವಿ/ಸಿ.ಓ.ಪಿ/2004, ದಿನಾಂಕ:13ನೇ ಫೆಬ್ರವರಿ, 2004 

ಬೆಂಗಳೂರು ಮಹಾನಗರ ಕೋರಮಂಗಲ ಪೊಲೀಸ್‌ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಕೋರಮಂಗಲ 5ನೇ ಬ್ಲಾಕ್‌, 1ನೇ 
ಅಡ್ಡರಸ್ತೆ (ಎಡನೀರು ಮಠ ರಸ್ತೆ) ಮತ್ತು 5ನೇ ಅಡ್ಡರಸ್ತೆ (60 ಅಡಿ ರಸ್ತೆ ಗಳಲ್ಲಿ ಸಂಚಾರ ಸಾಂದ್ರತೆಯು ಅತ್ಯಧಿಕವಾಗಿದ್ದು ಪದೇ ಪದೇ 
ಸಂಚಾರ ಸ್ಥಗಿತಗೊಂಡು ರಸ್ತೆ ಅಪಘಾತಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸಂಚಾರದ ಹಿತದೃಷ್ಟಿಯಿಂದ ಸದರಿ 
ರಸ್ತೆಗಳಲ್ಲಿ ಏಕ ಮುಖ ಸಂಚಾರ ವ್ಯವಸ್ಥೆಯನ್ನು ಜಾರಿಗೊಳಿಸುವುದು ಹಾಗೂ ಭಾರೀ ಸರಕು ಸಾಗಣೆ ವಾಹನಗಳ ಸಂಚಾರವನ್ನು 
ನಿರ್ಬಂಧಿಸುವುದು ಅನಿವಾರ್ಯವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ 
ಪ್ರಕಾರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ಎಸ್‌. ಮರಿಸ್ವಾಮಿ, ಐ.ಪಿಎಸ್‌. ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಪ್ರಾಯೋಗಿಕವಾಗಿ ಒಂದು ತಿಂಗಳ ಕಾಲ ಜಾರಿಗೆ 
ಬರುವಂತೆ ಆದೇಶಿಸಿರುತ್ತೇನೆ. 

1. ಕೋರಮಂಗಲ 100ನೇ ಅಡಿ ಮುಖ್ಯರಸ್ತೆಯ ಕಡೆಯಿಂದ 1ನೇ ಅಡ್ಡ ರಸ್ತೆಯಲ್ಲಿ (ಎಡನೀರು ಮಠ ರಸ್ತೆ ಸಂಚರಿಸಿ 80ನೇ ಅಡಿ 
ಕೋರಮಂಗಲ ಮುಖ್ಯ ರಸ್ತೆಯನ್ನು ಸೇರುವ ಸಂಚಾರವನ್ನು ಯಥಾ ಸ್ಥಿಶಿಯಲ್ಲಿರಿಸಿಕೊಂಡು ವಿರುದ್ದ ದಿಕ್ಕಿನಿಂದ ಅಂದರೆ 80ನೇ 
ಅಡಿ ಕೋರಮಂಗಲ ಮುಖ್ಯ ರಸ್ತೆಯ ಕಡೆಯಿಂದ 1ನೇ ಅಡ್ಡ ರಸ್ತೆಯಲ್ಲಿ ಸಂಚರಿಸುವ ಸಂಚಾರವನ್ನು ಮೈಕ್ರೋಲ್ಯಾಂಡ್‌ 
ಜಂಕ್ಷನ್‌ 80ನೇ ಅಡಿ ಕೋರಮಂಗಲ ರಸ್ತೆಯಲ್ಲಿ ನಿರ್ಬಂಧಿಸಲಾಗಿದೆ. 

2. 80ನೇ ಅಡಿ ಮುಖ್ಯ ರಸ್ತೆಯಿಂದ 1ನೇ ಅಡ್ಡ ರಸ್ತೆಯ ಮೂಲಕ ಸಂಚರಿಸಿ ಸುಖಸಾಗರ್‌ ಜಂಕ್ಷನ್‌ನಲ್ಲಿ 100 ಅಡಿ ಮುಖ್ಯ 
ರಸ್ತೆಯನ್ನು ಸೇರುವ ಸಂಚಾರವನ್ನು ಮೈಕ್ರೋಲ್ಯಾಂಡ್‌ ಜಂಕ್ಷನ್‌ನಲ್ಲಿ ನಿರ್ಬಂಧಿಸಿ ಸದರಿ ಸಂಚಾರವನ್ನು 80ನೇ ಅಡಿ ಮುಖ್ಯ 
ರಸ್ತೆಯಲ್ಲಿ ಮುಂದುವರಿಸಿ ಮುನಿರೆಡ್ಡಿ ಕಲ್ಯಾಣಮಂಟಪ ಜಂಕ್ಟನ್‌ನಲ್ಲಿ ಬಲ ತಿರುವು ತೆಗೆದುಕೊಂಡು 5ನೇ ಅಡ್ಡ ರಸ್ತೆ (60 ಅಡಿ 
ರಸ್ತೆ ಯಲ್ಲಿ ಸಂಚರಿಸಿ ಕೆನರಾ ಬ್ಯಾಂಕ್‌ ಜಂಕ್ಷನ್‌ ಬಳಿಯಲ್ಲಿ 100ನೇ ಅಡಿ ಮುಖ್ಯ ರಸ್ತೆಯನ್ನು ಸೇರಿ ಸಂಚರಿಸುವಂತೆ 
ಆದೇಶಿಸಿರುತ್ತೇನೆ. 

3. 100 ಅಡಿ ಕೋರಮಂಗಲ ಮುಖ್ಯ ರಸ್ತೆಯ ಕಡೆಯಿಂದ 5ನೇ ಅಡ್ಡ ರಸ್ತೆಯ ಮೂಲಕ 80ನೇ ಅಡಿ ಮುಖ್ಯ ರಸ್ತೆಯ ಕಡೆಗೆ 
ಸಂಚರಿಸುವ ವಾಹನ ಸಂಚಾರವನ್ನು ಕೆನರಾ ಬ್ಯಾಂಕ್‌ ಜಂಕ್ಷನ್‌ನಲ್ಲಿ ನಿರ್ಬಂಧಿಸಿ ಸದರಿ ಸಂಚಾರವನ್ನು 100ನೇ ಕೋರಮಂಗಲ 
ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ನ್ಯೂ ಸುಖಸಾಗರ್‌ ಜಂಕ್ಟನ್‌ ಬಳಿಯಲ್ಲಿ ಬಲ ತಿರುವು ತೆಗೆದುಕೊಂಡು 1ನೇ ಅಡ್ಡರಸ್ತೆ (ಎಡನೀರು 
ಮಠ ರಸ್ತೆ ಯಲ್ಲಿ ಸಂಚರಿಸುವಂತೆ ಆದೇಶಿಸಿರುತ್ತೇನೆ. 

4... ಕೋರಮಂಗಲ 5ನೇ ಬ್ಲಾಕ್‌, 1ನೇ ಅಡ್ಡರಸ್ತೆ (ಎಡನೀರು ಮಠ ರಸ್ತೆ) ಮತ್ತು 5ನೇ ಅಡ್ಡರಸ್ತೆ (60 ಅಡಿ ರಸ್ತೆ ಗಳ ನಡುವೆ 
ಬರುವ ಎಲ್ಲಾ ಅಡ್ಡ ರಸ್ತೆಗಳಲ್ಲಿ ಭಾರೀ ಸರಕು ಸಾಗಣೆ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. 

5. ಕೋರಮಂಗಲ 60 ಅಡಿ ರಸ್ತೆ ಯೂಕೋ ಬ್ಯಾಂಕ್‌ ಜಂಕ್ಷನ್‌ನಿಂದ ಕೋರಮಂಗಲ ಪೊಲೀಸ್‌ ಸ್ಟೇಷನ್‌ ವರೆವಿಗೆ ಅದಲು 
ಬದಲು ದಿನಗಳಲ್ಲಿ (8116/೧816 dys) ವಾಹನ ನಿಲುಗಡೆಯನ್ನು ಆದೇಶಿಸಿದೆ. 
ಅಂತೆಯೇ ಕಲಂ 116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರಲ್ಲಿ 

ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ 
ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 
ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ:28.02.2004 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ:13.02.2004 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಎಸ್‌. ಮರಿಸ್ವಾಮಿ 
ಪಿ.ಆರ್‌.237 ಪೊಲೀಸ್‌ ಕಮೀಷನರ್‌, ಬೆಂಗಳೂರು ನಗರ. 


೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ವಾಣಿಜ್ಯ ತೆರಿಗೆಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು, ಇವರ ನಡವಳಿಗಳು 
ವಿಷಯ: ಲಿಂಗಸೂರು ರಸ್ತೆ, ರಾಯಚೂರು, ಇಲ್ಲಿರುವ ತನಿಖಾಠಾಣೆಯನ್ನು ಸ್ಥಳಾಂತರಿಸುವ ಬಗ್ಗೆ-ಆದೇಶ. 
ಉಲ್ಲೇಖ : ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಗುವಾ) ಪೂರ್ವ ವಲಯ, ಗುಲ್ಬರ್ಗಾ, ಇವರ ಪತ್ರ ಸಂಖ್ಯೆ:ಸಿಬ್ಬಂದಿ-3/ಗು/1322/ 
03-04 ದಿನಾಂಕ:01.01.04. 
ಪ್ರಸ್ತಾವನೆ: 
ಉಲ್ಲೇಖಿತ ಪತ್ರದಲ್ಲಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಗುಪ್ತವಾರ್ತೆ) ಪೂರ್ವ ವಲಯ, ಗುಲ್ಬರ್ಗಾ, ಇವರು ಲಿಂಗಸೂರು 
ರಸ್ತೆ ತನಿಖಾಠಾಣೆಯು ರಾಯಚೂರಿನ ನಿಜಲಿಂಗಪ್ಪ ಕಾಲೋನಿ, ವೆಂಕಟೇಶ ನಗರ, ಅಗ್ರಿಕಲ್ಚರ್‌ ಯುನಿವರ್ಸಿಟಿ ಕ್ಯಾಂಪಸ್‌ ಹತ್ತಿರ ಈಗ 
ಕಾರ್ಯನಿರ್ವಹಿಸುತ್ತಿದ್ದು, 7ನೇ ಕ್ರಾಸ್‌ ಮೈಲು, ಹುಣ್ಣೆಹುಡಹಳ್ಳಿ ಹತ್ತಿರ, ಲಿಂಗಸೂರು ರಸ್ತೆ, ರಾಯಚೂರು ಇಲ್ಲಿ ಹೊಸದಾಗಿ ನಿರ್ಮಿಸಿದ 
ಕಟ್ಟಡಕ್ಕೆ ತನಿಖಾಠಾಣೆಯನ್ನು ಸ್ಥಳಾಂತರಿಸಲು ಅನುಮತಿಯನ್ನು ಕೋರಿರುತ್ತಾರೆ. 
ಜಂಟಿ ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಹೊಸದಾಗಿ ನಿರ್ಮಿಸಿರುವ ಕಟ್ಟಡಕ್ಕೆ ಲಿಂಗಸೂರು ರಸ್ತೆ 
ತನಿಖಾಠಾಣೆಯನ್ನು ಸ್ಥಳಾಂತರಿಸುವುದು ಸೂಕ್ತವೆನಿಸಿರುವುದರಿಂದ, ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ ಸಂಖ್ಯೆ:ವಾತೆಅಅ(ಗು ಮತ್ತು ಸ) ವಾತೆಅ-1/ಸಿಆರ್‌.61/03-04, ದಿನಾಂಕ:29ನೇ ಜನವರಿ, 2004 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಈಗಿರುವ ಲಿಂಗಸೂರು ರಸ್ತೆ, ರಾಯಚೂರು ತನಿಖಾಠಾಣೆಯನ್ನು, 7ನೇ ಕ್ರಾಸ್‌ 
ಮೈಲು, ಹುಣ್ಣೆಹುಡಹಳ್ಳಿ ಹತ್ತಿರ, ಲಿಂಗಸೂರು ರಸ್ತೆ, ರಾಯಚೂರು ಇಲ್ಲಿ ಹೊಸದಾಗಿ ನಿರ್ಮಿಸಿದ ಕಟ್ಟಡಕ್ಕೆ ಸ್ಥಳಾಂತರಿಸಲು ಕ.ಮಾ.ತೆ. 
ಕಾಯ್ದೆ 1957ರ ಪ್ರಕರಣ 28ಎ. ಉಪ ಪ್ರಕರಣ 1ರ ಅನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಶೋಕ್‌ಕುಮಾರ್‌ 
ಚ.ಮನೋಲಿ, ವಾಣಿಜ್ಯ ತೆರಿಗೆಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು ಆದ ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಳಾಂತರಿಸಲು 
ಆದೇಶ ಹೊಡಡಿಸಿರುತ್ತೇನೆ. 


[a 


ವಾಣಿಜ್ಯ ತೆರಿಗೆಗಳ ಆಯುಕ್ತರು, 
ಪಿ.ಆರ್‌.238 ಕರ್ನಾಟಕ, ಬೆಂಗಳೂರು. 
ತೋಟಗಾರಿಕಾ ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರ ಕಾರ್ಯಾಲಯದ ಶಿಸ್ತುಕ್ರಮ ನಡವಳಿಗಳು 
ವಿಷಯ: ಶ್ರೀ ಕುಬೇರಾಚಾರಿ ವಾಹನ ಚಾಲಕರವರನ್ನು ಕರ್ತವ್ಯದಿಂದ ವಜಾ ಮಾಡುವ ಬಗ್ಗೆ- ಶಿಸ್ತುಕ್ರಮಗಳ ಅಂತಿಮ ಆದೇಶ 
ಕುರಿತು. 
ಉಲ್ಲೇಖ : 1. ನಿರ್ದೇಶನಾಲಯದ ಆದೇಶ ಸಂಖ್ಯೆ:10-2:102:98-99 ದಿನಾಂಕ:05.02.99. 
2. ಈ ಕಛೇರಿ ಸಮಸಂಖ್ಯೆ:ಆದೇಶ ದಿನಾಂಕ:25.03.99 
3. ಕಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು (ಜಿಪ) ಮೈಸೂರುರವರ ವರದಿ ಸಂಖ್ಯೆ:ಹಿಸತೋನಿ:ಮೈ: 
ವಿಚಾರಣೆ:1:99-2000:646 ದಿನಾಂಕ:13.01.2000. 
4, ಆಪಾದಿತರ ಅಂತಿಮ ಅಹವಾಲು ದಿನಾಂಕ:27.03.2000. 
pe ಕುಬೇರಾಚಾರಿ ವಾಹನ ಚಾಲಕ (ಖಾಯಂ ಪೂರ್ವ ಸೇವಾವಧಿ) ಸಹಾಯಕ ತೋಟಗಾರಿಕೆ ನಿರ್ದೇಶಕರು (ಅಣಬೆ 
ಯೋಜನೆ) ಅಧೀನ ಮೈಸೂರುರವರು ಖಾಯಂ ಪೂರ್ವಸೇವಾವಧಿಯಲ್ಲಿ ಸರ್ಕಾರಿ ಕೆಲಸಕ್ಕೆ ದಿನಾಂಕ:08.05.98ರಿಂದ ಗೈರುಹಾಜರಾಗಿದ್ದು 
ಚೂ 11.05.98 ರಿಂದ ನಿರಂತರವಾಗಿ ಅನಧಿಕೃತ ಗೈರುಹಾಜರಿಯಲ್ಲಿ ಮುಂದುವರಿದ ಪ್ರಯುಕ್ತ ಸದರಿಯವರಿಗೆ ಉಲ್ಲೇಖ (1)ರ ಪ್ರಕಾರ 
ಸಿ.ಎಸ್‌. (ಸಿಸಿಎ) ನಿಯಮಾವಳಿ 1957ರ ನಿಯಮ (11ರ ಅಡಿಯಲ್ಲಿ ದೋಷಾರೋಪಣೆಪಟ್ಟಿ ಹಾಗೂ ನೋಟೀಸನ್ನು ಜಾರಿ 
ಮಾಡಲಾಗಿತ್ತು. ನಂತರ ಉಲ್ಲೇಖ (2)ರ ಪ್ರಕಾರ ಸದರಿಯವರ ವಿರುದ್ದದ ಆರೋಪಗಳ ಸಮಗ್ರ ಇಲಾಖಾ ವಿಚಾರಣೆಗಾಗಿ ಹಿರಿಯ 
ಸಹಾಯಕ ತೋಟಗಾರಿಕೆ ನಿರ್ದೇಶಕರು, (ಜಿಲ್ಲಾ ಪಂಚಾಯತ್‌) ಮೈಸೂರುರವರನ್ನು ವಿಚಾರಣಾಧಿಕಾರಿಯವರನ್ನಾಗಿಯೂ ಹಾಗೂ 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, (ರಾಜ್ಯವಲಯ) ಮೈಸೂರುರವರ ಕಛೇರಿಯ ಅಧೀಕ್ಷಕರನ್ನು ಮಂಡನಾಧಿಕಾರಿಯವರ 
ನ್ನಾಗಿಯೂ ನೇಮಿಸಲಾಗಿತ್ತು. 
ವಿಚಾರಣಾಧಿಕಾರಿಗಳು ಉಲ್ಲೇಖ (3)ರ ಪ್ರಕಾರ ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ವಿಚಾರಣಾ ವರದಿಯನ್ನು 
ಆಪಾದಿತರಿಗೆ ಅಂತಿಮ ಅಹವಾಲು ಸಲ್ಲಿಸುವ ಸಲುವಾಗಿ ಜಾರಿಮಾಡಲಾಗಿತ್ತು. ಆಪಾದಿತರು ಉಲ್ಲೇಖ (6ರ ಪ್ರಕಾರ ತಮ್ಮ ಅಂತಿಮ 
ಅಹವಾಲನ್ನು ಸಲ್ಲಿಸಿರುತ್ತಾರೆ. ವಿಚಾರಣಾ ವರದಿಯಲ್ಲಿ ವಿಚಾರಣಾಧಿಕಾರಿಯವರು ಈ ರೀತಿ ತಿಳಿಸಿದ್ದಾರೆ. 
“ಆರೋಪಿತ ನೌಕರರಾದ ಶ್ರೀ ಕುಬೇರಾಚಾರಿ ವಾಹನ ಚಾಲಕ (ಖಾಯಂ ಪೂರ್ವ) ಸಹಾಯಕ ತೋಟಗಾರಿಕೆ ನಿರ್ದೇಶಕರು 
(ಅಣಬೆ ಯೋಜನೆ) ಮೈಸೂರುರವರ ವಿರುದ್ದ ಮಾಡಲಾಗಿರುವ ದೋಷಾರೋಪಣೆಗಳು ರುಜುವಾತಾಗಿದೆ ಎಂದು ಅಭಿಪ್ರಾಯ 
ಮಾಡಲಾಗಿದೆ” ಎಂಬುದಾಗಿ ತಿಳಿಸಿದ್ದಾರೆ. ಆಪಾದಿತರು ಅಂತಿಮ ಹೇಳಿಕೆಯಲ್ಲಿ ಈ ರೀತಿ ತಿಳಿಸಿದ್ದಾರೆ. 

“ನಾನು ತಮ್ಮ ಇಲಾಖೆಯಲ್ಲಿ ವಾಹನ ಚಾಲಕರಾಗಿ ಕೆಲಸ ಮಾಡಲು ಇಷ್ಟವಿಲ್ಲದ್ದರಿಂದ ನಾನು ಈಗಾಗಲೇ ನನ್ನ 
ರಾಜೀನಾಮೆಯನ್ನು ಸಲ್ಲಿಸಿದ್ದು, ನಿಮ್ಮ ಮೇಲ್ಕಂಡ ನೋಟೀಸಿನಂತೆ “ಶಿಸ್ತು ಕ್ರಮ ವಿಚಾರಣೆಗೆ” ಹಾಜರಾಗುವ ಅವಶ್ಯಕತೆ 
ಇರುವುದಿಲ್ಲವಾದ್ದರಿಂದ ನಿಮ್ಮ ಪತ್ರದಂತೆ ಇದೇ ಅಂತಿಮ ಅಹವಾಲು ಎಂದು ಪರಿಗಣಿಸಿ ನನ್ನ ವಿಚಾರಣೆಯನ್ನು ಮುಕ್ತಾಯ ಮಾಡಬೇಕಾಗಿ 
ಕೋರುತ್ತೇನೆ ಎಂಬುದಾಗಿ ತಿಳಿಸಿದ್ದಾರೆ. ಇವರ ವಿರುದ್ಧದ ಆರೋಪ, ಇಲಾಖಾ ವಿಚಾರಣಾ ವರದಿ ಹಾಗೂ ಅವರ ಅಂತಿಮ 
ಅಹವಾಲಿನಲ್ಲಿರುವ ಎಲ್ಲಾ ಅಂಶಗಳನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿದಾಗ ವ್ಯಕ್ತವಾಗುವ ಅಂಶವೇನೆಂದರೆ, ಶ್ರೀ ಕುಬೇರಾಚಾರಿ ವಾಹನ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೫೫ 





ಚಾಲಕ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, (ಅಣಬೆ ) ಅಧೀನ ಮೈಸೂರುರವರಿಗೆ ಸರ್ಕಾರಿ ಸೇವೆಯಲ್ಲಿ ಮುಂದುವರಿಯಲು ಇಚ್ಚೆ 
ಇರುವುದಿಲ್ಲ ಎಂಬುದು ಸ್ವಷ್ಟವಾಗಿದೆ. ಅಲ್ಲದೆ, ಇವರು ಅನಧಿಕೃತ ಗೈರು ಹಾಜರಿಯಲ್ಲಿ ಮುಂದುವರಿದಿರುವುದು ಸಹ ಸ್ಪಷ್ಟವಾಗಿರುತ್ತದೆ. 
ಆದ್ದರಿಂದ ಇವರ ವಿರುದ್ಧದ ಶಿಸ್ತು ಪ್ರಕರಣವನ್ನು ಅಮೂಲಾಗ್ರವಾಗಿ ಅವಲೋಕಿಸಿ, ಇವರನ್ನು ಸೇವೆಯಿಂದ ವಜಾ ಮಾಡುವುದೇ 
ಸೂಕ್ತವೆಂದು ತೀರ್ಮಾನಿಸಿ ಮುಂದಿನಂತೆ ಆದೇಶ ಹೊಡಡಿಸಿರುತ್ತೇನೆ. 
ಆದೇಶ 
ಸಂಖ್ಯೆ:ತೋಇ:ಅ:ಸಿ:10-2:102:98-99, ದಿನಾಂಕ:21ನೇ ನವೆಂಬರ್‌, 2000 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ವಿಚಾರಗಳ ಹಿನ್ನೆಲೆಯಲ್ಲಿ ಹಾಗೂ ಕೆ.ಸಿ.ಎಸ್‌. (ಸಿಸಿಎ) ನಿಯಮಾವಳಿ 1957ರ ನಿಯಮ 8(viii) 
ರಲ್ಲಿ ಪ್ರದತ್ತವಾಗಿರುವಂತೆ ಶ್ರೀ ಪಿ.ಬಿ. ರಾಮಮೂರ್ತಿ ಐ.ಎ.ಎಸ್‌. ತೋಟಗಾರಿಕಾ ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿಯಾದ ನಾನು 
ಆಪಾದಿತರಾದ ಶ್ರೀ ಕುಬೇರಾಚಾರಿ ವಾಹನ ಚಾಲಕ ಸಹಾಯಕ ತೋಟಗಾರಿಕೆ ನಿರ್ದೇಶಕರು (ಅಣಬೆ) ಅಧೀನ ಮೈಸೂರು ರವರನ್ನು 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸಿ ಆದೇಶ ಹೊಡಡಿಸಿರುತ್ತೇನೆ. 
ತೋಟಗಾರಿಕೆ ನಿರ್ದೇಶಕರು 
ಪಿ.ಆರ್‌.239 ಹಾಗೂ ಶಿಸ್ತು ಪ್ರಾಧಿಕಾರ. 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶಕರವರ ಕಛೇರಿ, ಕರ್ನಾಟಕ ರಾಜ್ಯ, 
ನಂ.17, ಜಯನಿವಾಸ, ಶಂಕರಮಠ ರಸ್ತೆ, ಬಸವನಗುಡಿ, ಬೆಂಗಳೂರು-560 004 
ಅಧಿಸೂಚನೆ 
ಸಂಖ್ಯೆ:ಸಿಬ್ಬಂದಿ-2ನೇಮಕಾತಿ/58/2000-2001, ದಿನಾಂಕ:17ನೇ ಫೆಬ್ರವರಿ, 2004 
ಜೂನಿಯರ್‌ ಕಂಪ್ಯೂಟರ್‌ ಪ್ರೋಗ್ರಾಮರ್‌ ಮತ್ತು ಡಾಟಾ ಎಂಟ್ರಿ ಆಪರೇಟರ್‌ ಹುದ್ದೆಗೆ ಗುತ್ತಿಗೆ ಆಧಾರದ 
ಮೇಲೆ ನೇಮಕಾತಿಗೆ ಅರ್ಜಿ ಆಹ್ವಾನ 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯಲ್ಲಿ ಕೆಳಕಂಡ ತಾತ್ಕಾಲಿಕ ಹುದ್ದೆಗಳನ್ನು ಒಂದು ವರ್ಷದ ಅವಧಿಗೆ ಅಥವಾ 
ಮುಂದಿನ ಆದೇಶ ಹೊರಡಿಸುವವರೆಗೆ ಈ ಎರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕ 
ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ದ್ವಿಪ್ರತಿಯಲ್ಲಿ ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸರ್ಕಾರಿ 
ಮುದ್ರಣ ಮಳಿಗೆ ಅಥವಾ ಸರ್ಕಾರಿ ಪುಸ್ತಕ ಮಳಿಗೆಯಲ್ಲಿ ನಮೂನೆ-1 (ಸಿ ಸಮೂಹ ನಾನ್‌ ಗೆಜೆಟೆಡ್‌)ರಲ್ಲಿನ ಅರ್ಜಿಯನ್ನು ಖರೀದಿಸಿ, 
ಅಭ್ಯರ್ಥಿಯ ಸ್ವಂತ ಬರವಣಿಗೆಯಲ್ಲಿ ತುಂಬಿ ಸಲ್ಲಿಸತಕ್ಕದ್ದು. ಈ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ನೇಮಕಾತಿಯನ್ನು ಸರ್ಕಾರದ ಆದೇಶ 
ಸಂಖ್ಯೆ:ಸಇ/144/ಎಲೆಸೇ/2001, ಬೆಂಗಳೂರು, ದಿನಾಂಕ:05.12.2002 ಹಾಗೂ ಸೇರ್ಪಡೆ ಆದೇಶ ಸಂಖ್ಯೆ:ಸಇ/250ಎಲೆಸೇ/2003, 
ಬೆಂಗಳೂರು, ದಿನಾಂಕ:29.10.2003 ಗಳ ಷರತ್ತು ನಿಬಂಧನೆಗಳನ್ಹಯ ಮಾಡಲಾಗುವುದು. 
|. (1) ಹುದ್ದೆಯ ಹೆಸರು ಮತ್ತು ಸಂಚಿತ ವೇತನ ಕೆಳಕಂಡಂತಿರುತ್ತದೆ. 
(i) ಜೂನಿಯರ್‌ ಕಂಪ್ಯೂಟರ್‌ ಪ್ರೋಗ್ರಾಮರ್‌- ಒಂದು ಹುದ್ದೆ- ಸಂಚಿತ ವೇತನ ರೂ.8,940.00 
(ಎಂಟು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿಗಳು ಮಾತ್ರ) 
(1) ಡಾಟಾ ಎಂಟ್ರಿ ಆಪರೇಟರ್‌ ಒಂದು ಹುದ್ದೆ-ಸಂಚಿತ ವೇತನ ರೂ. 4,470.00 
(ನಾಲ್ಕು ಸಾವಿರದ ನಾಲ್ಕು ನೂರಾ ಎಪ್ಪತ್ತು ರೂಪಾಯಿಗಳು ಮಾತ್ರ) 
Il. (1) ಯಾರು ಅರ್ಜಿ ಸಲ್ಲಿಸಬಹುದು: 
ಈ ಕೆಳಕಂಡ ವಿದ್ಯಾರ್ಹತೆ ಪೂರೈಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 
(1) ಜೂನಿಯರ್‌ ಕಂಪ್ಯೂಟರ್‌ ಪ್ರೋಗ್ರಾಮರ್‌ ಹುದ್ದೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಬ್ಯಾಚುಲರ್‌ ಆಫ್‌ 
ಕಂಪ್ಯೂಟರ್‌ ಸೈನ್ಸ್‌ನಲ್ಲಿ ಇಂಜಿನಿಯರ್‌ ಪದವಿ ಅಥವಾ ಮಾಸ್ಟರ್‌ ಆಫ್‌ ಕಂಪ್ಯೂಟರ್‌ ಅಪ್ಲಿಕೇಷನ್‌ ಪದವಿ. 
(1) ಡಾಟಾ ಎಂಟ್ರಿ ಆಪರೇಟರ್‌ ಹುದ್ದೆಗೆ ಯಾವುದಾದರೂ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದ ಪದವೀಧರರಾಗಿರಬೇಕು 
ಹಾಗೂ ಕರ್ನಾಟಕ ಸರ್ಕಾರದ ಕಂಪ್ಯೂಟರ್‌ ಕೇಂದ್ರ ನಡೆಸಿರುವ ಲಿಖಿತ ಆಫ್ಟಿಟ್ಕೂಡ್‌ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ 




















ತಕ್ಕದ್ದು. 
(2) ವಯೋಮಿತಿ: ಅಭ್ಯರ್ಥಿಗಳ ವಯೋಮಿತಿ ಈ ಕೆಳಗಿನಂತಿರಬೇಕು. 

ಕ್ರಮ | ವಯಸ್ಸು ಕನಿಷ್ಠ ಗರಿಷ್ಠ 
ಸಂಖ್ಯೆ 

1. | ಸಾಮಾನ್ಯ 18 33 
2. | ಪರಿಶಿಷ್ಟಜಾತಿ 18 38 
3. ಪರಿಶಿಷ್ಟಪಂಗಡ 18 38 
4. ಹಿಂದುಳಿದ ಪ್ರವರ್ಗಗಳು 18 38 

ಪ್ರವರ್ಗ-1 
5. | ಪ್ರವರ್ಗ-2(ಎ), 2ಬಿ), 3ಎ), 3(ಬಿ) 18 36 




















೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





(3) ಶುಲ್ಕ: ಪರಿಶಿಷ್ಟಜಾತಿ, ಪರಿಶಿಷ್ಟಪಂಗಡ ಹಾಗೂ ಪ್ರವರ್ಗ-1ರ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇರುತ್ತದೆ. 
ಇತರರಿಗೆ ರೂ.100.00 ಇದನ್ನು ಕ್ರಾಸ್ಟ್‌ ಡಿಮ್ಕಾಂಡ್‌ ಡ್ರಾಫ್ಟ್‌ ಅಥವಾ ಕ್ರಾಸ್‌ ಮಾಡಿದ ಇಂಡಿಯನ್‌ ಪೋಸ್ಟಲ್‌ ಆರ್ಡರ್‌ ಮೂಲಕ ಈ 
ಅಧಿಸೂಚನೆ ಹೊರಡಿಸಿದ ದಿನಾಂಕದಂದು ಅಥವಾ ನಂತರ ಖರೀದಿಸಿ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶಕರು, 
ಬೆಂಗಳೂರು, ಇವರಿಗೆ ಸಂದಾಯವಾಗುವಂತೆ ಕಳುಹಿಸಬೇಕು. 

|. ಅರ್ಜಿ ಸಲ್ಲಿಸಬೇಕಾದ ಸ್ಥಳ ಹಾಗೂ ಕೊನೆಯ ದಿನಾಂಕ: 

ಭರ್ತಿ ಮಾಡಿದ ಅರ್ಜಿಯನ್ನು ನಿಗದಿಪಡಿಸಿದ ದೃಢೀಕೃತ ಎಲ್ಲಾ ದಾಖಲೆಗಳೊಂದಿಗೆ ದ್ವಿಪ್ರತಿಯಲ್ಲಿ ಇತ್ತೀಚಿನ ಎರಡು 
ಭಾವಚಿತ್ರಗಳೊಂದಿಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ದಿನಾಂಕ:20.03.2004ರ ಸಂಜೆ 4.30 ಘಂಟೆಯೊಳಗೆ ಮೇಲಿನ ವಿಳಾಸಕ್ಕೆ 
ಸಲ್ಲಿಸತಕ್ಕದ್ದು. ಅಪೂರ್ಣಗೊಂಡ ಅರ್ಜಿ ಅಥವಾ ತಡವಾಗಿ ಬಂದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

IV. ಈ ನೇಮಕಾತಿಯು ಕೆಳಕಂಡ ಷರತ್ತು ಮತ್ತು ನಿಬಂಧನೆಗೆ ಒಳಪಟ್ಟಿರುತ್ತದೆ: 

ಈ ನೇಮಕಾತಿಯ ಕುರಿತ ಅಂತಿಮ ತೀರ್ಮಾನವು ಸರ್ಕಾರದ ಸಹಕಾರ ಇಲಾಖೆ ಇವರದ್ದಾಗಿರುತ್ತದೆ. ನೇಮಕಾತಿ ಆದೇಶವನ್ನು 
ಸ್ವೀಕರಿಸಿದ ಅಭ್ಯರ್ಥಿಗಳು ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು (ರೂ. 50.00) ರೂಪಾಯಿಗಳ 
ಮೌಲ್ಯದ ಛಾಪಾ ಕಾಗದದಲ್ಲಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ 
ಬರೆದು ಕೊಡತಕ್ಕದ್ದು. 

ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 


೧೨. ೧ 


ನಿರ್ದೇಶಕರು, 

ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 

ಪಿ.ಆರ್‌.240 ನಿರ್ದೇಶಕರವರ ಕಛೇರಿ, ಬೆಂಗಳೂರು 
ಕರ್ನಾಟಕ ರಾಜ್ಯ. 
IN THE COURT OF COMMISSIONER FOR WORKMEN'S COMPENSATION BIDAR 
PROCLAMATION 
No.LOB/WCA/Cr-12/2004 

Applicants: Vis Respondents: 
Shankar @ Shankarappa, 1. Arti W/o Basavaraj 
5/೦ Bhojappa Harijan Age:Major Occ:Business 
age 50 yrs Occ: Labour, R/o Ninghalli, Tq:Bidar 
R/o Bompalli, Tq:Bidar. 2. United India Insurance Co.Ltd., Bidar. 


Sri Shankar (ಗ್ರ Shankarappa F/o Budhu R/o Bompalli Tq: Bidar have/has filed application in this 
court claiming compensation stating that Late: Budhu was working as Driver Under the Respondent No. | 
he met with an accident arising out of and during the course of employment as a result he died on: 
28.09.2003 

Wherefore, it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation, if no applications or objections are received within the specified date the court will 
proceeded further in the matter. 

COMMISSIONER FOR WORKMEN'S 
PR-242 COMPENSATION, BIDAR. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, 
ಹಾಸನರವರ ನ್ಯಾಯಾಲಯ 
ಸಂಖ್ಯೆ: ಹಾಸನ:ಅಸಂದಳ:71ಎ:ಅಮೊ:40:03-04, ದಿನಾಂಕ:8ನೇ ಜನವರಿ, 2004 

ಉಪಸ್ಥಿತರು: ಎಂ.ಬಿ. ಭೀಮಯ್ಯ 

ಉಪಅರಣ್ಯ ಸಂರಕ್ಷಣಾಧಿಕಾರಿಗಳು, 

ಅರಣ್ಯ ಸಂಚಾರಿ ದಳ, ಹಾಸನ. 


ಪಿರ್ಯಾದಿದಾರರು: ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಹಾಸನ. 
ಮಾಲೀಕರು: ಇಲ್ಲ 


ಪ್ರಕರಣದ ಹಿನ್ನೆಲೆ: 
ದಿನಾಂಕ: 19.09.03 ರಂದು ಮಾರುತಿ ವ್ಯಾನ್‌ ನಂ.ಕೆಎ-03-8941ರಲ್ಲಿ ಒಟ್ಟು 70 ಕೆಜಿ ತೂಕದ ಶ್ರೀಗಂಧವನ್ನು ಯಾವುದೇ 
ತರಹದ ರಹದಾರಿ ಇಲ್ಲದೇ ಯಾರೋ ಅಕ್ರಮವಾಗಿ ಶಿರಾಮಕ್ಕಾಪಟ್ಟಣ ರಸ್ತೆ ಬುಕ್ಕಾಪಟ್ಟಣ ಗ್ರಾಮದ ಹತ್ತಿರ ಸಾಗಿಸುತ್ತಿದ್ದಾಗ, ಹಾಸನ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೫೭ 





ಅರಣ್ಯ ಸಂಚಾರಿ ದಳದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಸಿಬ್ಬಂದಿಗಳು ಪತ್ತೆ ಹಚ್ಚಿ ವಾಹನ ಹಾಗೂ ಶ್ರೀಗಂಧವನ್ನು 
ಸರ್ಕಾರದ ಪರ ವಶಪಡಿಸಿಕೊಂಡು ಪಂಚನಾಮೆ ಜರುಗಿಸಿ, ವಾಹನ ಹಾಗೂ ಶ್ರೀಗಂಧದ ಬಗ್ಗೆ ಅರಣ್ಯ ಮೊಕದ್ದಮೆ 40:03-04 
ದಿನಾಂಕ:20.09.03ನ್ನು ದಾಖಲು ಮಾಡಿಕೊಂಡು ವಶಪಡಿಸಿಕೊಂಡ ವಾಹನದ ಇಂಜಿನ್‌ ನಂ.28293, ಚಾಸೀಸ್‌ 
ನಂ.ಎಸ್‌ಟಿ:91:ಐಎನ್‌:931605 ಎಂದಿರುತ್ತದೆಂದು, ಈ ಸಂಬಂಧ 3 ಜನ ವ್ಯಕ್ತಿಗಳು ತಪ್ಪಿಸಿಕೊಂಡಿರುತ್ತಾರೆ ಎಂಬುದಾಗಿ ತಿಳಿಸುತ್ತಾ, 
ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ, ವಾಹನ ಹಾಗೂ ಶ್ರೀಗಂಧವನ್ನು 1963ನೇ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಪ್ರಕಾರ 
ಮುಂದಿನ ಕ್ರಮ ಕೈಗೊಳ್ಳುವಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರು ಈ ಪ್ರಾಧಿಕಾರಕ್ಕೆ ಹಾಜರುಪಡಿಸಿರುತ್ತಾರೆ. ಅದರಂತೆ 
ಸದರಿ ವಾಹನ ಮತ್ತು ಶ್ರೀಗಂಧವನ್ನು ಮುಂದಿನ ಆದೇಶದವರೆವಿಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಸರ್ಕಾರಿ ಶ್ರೀಗಂಧದ ಕೋಠಿ, 
ಹಾಸನರವರ ವಶಕ್ಕೆ ನೀಡಲಾಗಿತ್ತು. 

ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ಅರಣ್ಯ ಕಾಯ್ದೆ 1963ನೇ ಸೆಕ್ಷನ್‌ 71ಎ ಪ್ರಕಾರ 30 ದಿನಗಳ ಕಾಲಾವಕಾಶವನ್ನು 
ಕೊಟ್ಟು ವಾಹನದ ಮಾಲೀಕರು:ವಾರಸುದಾರರು ಯಾರಾದರೂ ಇದ್ದರೆ, ವಾಹನಕ್ಕೆ ಸಂಬಂಧಿಸಿದಂತೆ, ಮೂಲ ದಾಖಲಾತಿಗಳೊಂದಿಗೆ 
ಹಕ್ಕು ಬಾಧ್ಯತೆಯನ್ನು ಈ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಮಾಲೀಕತ್ವವನ್ನು ರುಜುವಾತು ಪಡಿಸುವುದು. ತಪ್ಪಿದಲ್ಲಿ ವಾಹನ 
ಹಾಗೂ ಶ್ರೀಗಂಧವನ್ನು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್‌ 71ಎ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂಬ ಬಗ್ಗೆ 
ಪ್ರಕಟಣೆಯನ್ನು ದಿನಾಂಕ:04.12.2003ರ ಭಾಗ 6ಎ, ಪುಟ ಸಂಖ್ಯೆ:2971ರ ಕರ್ನಾಟಕ ರಾಜ್ಯ ಪತ್ರದಲ್ಲಿಯೂ, ಹಾಗೂ 
ದಿನಾಂಕ:06.12.2003ರಂದು ಜನಮಿತ್ರ ಕನ್ನಡ ದಿನಪತ್ರಿಕೆಯಲ್ಲೂ ಸಹ ಪ್ರಚಾರ ಪಡಿಸಿ ಪ್ರಕಟಿಸಲಾಗಿದೆ. 

ಈ ಮಧ್ಯೆ ವಾಹನದ ಮಾಲೀಕರ ವಿಳಾಸವನ್ನು ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರುರವರಲ್ಲಿ ಪತ್ರ 
ವ್ಯವಹರಿಸಿದಾಗ, ಅವರಿಂದ ಯಾವುದೇ ಮಾಹಿತಿ ಬಂದಿರುವುದಿಲ್ಲ. 

ಮುಂದುವರಿದು ಹಾಲಿ ವಾಹನದ ವಾರಸುದಾರರನ್ನು ಪತ್ತೆ ಹಚ್ಚುವ ಬಗ್ಗೆ ಎಷ್ಟೇ ಪ್ರಯತ್ನಪಟ್ಟರೂ ಪತ್ತೆಯಾಗದೇ 
ಇರುವುದರಿಂದ, ಹಾಗೂ ಪ್ರಕಟಣೆಯಂತೆ 30 ದಿನಗಳ ಕಾಲಾವಕಾಶವು ದಿನಾಂಕ:07.01.2004ಕ್ಕೆ ಮುಗಿದಿದ್ದು, ಈ ಮೊಕದ್ದಮೆಗೆ 
ಸಂಬಂಧಿಸಿದಂತೆ, ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದರೂ ಕೂಡ ವಾಹನದ ವಾರಸುದಾರರು ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಿ 
ಮಾಲೀಕತ್ವವನ್ನು ರುಜುವಾತು ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದಾಗಿ ಸಾಬೀತುಪಡಿಸಲು ವಿಫಲರಾದ ಕಾರಣ ಸಂಬಂಧಪಟ್ಟ 
ದಾಖಲಾತಿಗಳನ್ನು ಹಾಗೂ ಮುದ್ದೆ ಮಾಲುಗಳನ್ನು ಪರಿಶೀಲಿಸಿ, ಶ್ರೀಗಂಧವು ಸರ್ಕಾರದ ಸ್ವತ್ತಾದ ಕಾರಣ ಹಾಗೂ ಈ ನ್ಯಾಯಾಲಯಕ್ಕೆ 
ಪ್ರಕರಣದ ಪಂಚನಾಮೆಯನ್ನು ಏಕೆ ನಂಬಬಾರದು ಎಂಬ ಬಗ್ಗೆ ಪ್ರಶ್ನೆ ಉದ್ಭವಿಸಿರುವುದರಿಂದ ಹಾಗೂ ಪ್ರಕರಣದ ಪಂಚನಾಮೆಯನ್ನು 
ಯಾರೂ ಪ್ರಶ್ನಿಸಿಲ್ಲವಾದ್ದರಿಂದ, ದಿನಾಂಕ:19.09.03ರಂದು ಮಾರುತಿ ವ್ಯಾನ್‌ ನಂ.ಕೆಎ-03-8941ರಲ್ಲಿ ಅಕ್ರಮವಾದ ಶ್ರೀಗಂಧವನ್ನು 
ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡುವಲ್ಲಿ ತೊಡಗಿದ್ದವು:ನಿರತವಾದುದೆಂದು ದೃಢಪಟ್ಟಿರುವುದರಿಂದ ಈ ಕೆಳಗಿನಂತೆ ಆದೇಶಿಸಿದ್ದೇನೆ. 

ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳ ಅನುಸಾರವಾಗಿ ಎಂ.ಬಿ. ಭೀಮಯ್ಯ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಹಾಸನ ಆದ ನಾನು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಸನ್‌ 71ಎ ಪ್ರಕಾರ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ 
ಒಂದು ಮಾರುತಿ ವ್ಯಾನ್‌ ನಂ.ಕೆಎ-03-8941, ಇಂಜಿನ್‌ ನಂ.28293, ಚಾಸೀಸ್‌ ನಂ.ಎಸ್‌ಟಿ:91:ಐಎನ್‌:931605 ಹಾಗೂ 70 ಕೆಜಿ 
ತೂಕದ ಶ್ರೀಗಂಧವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅದರ ಬಿಡಿ ಭಾಗಗಳನ್ನು 
ಸರ್ಕಾರಕ್ಕೆ ಅನುಕೂಲಕರ ರೀತಿಯಲ್ಲಿ ವಿಲೇವಾರಿ ಮಾಡುವಂತೆ ಆದೇಶಿಸಿದ್ದೇನೆ. ಸದರಿ ವಾಹನ ಮತ್ತು ಶ್ರೀಗಂಧ ಎಲ್ಲಾ ಯಣ 
ಭಾರಗಳಿಂದ ವಿಮುಕ್ತವಾಗಿರುತ್ತದೆ. 

ಈ ಆದೇಶವು ಈ ದಿನ ಅಂದರೆ ದಿನಾಂಕ:08.01.2004 ರಿಂದ ಸಂಪೂರ್ಣ ಜಾರಿಗೆ ಬರುತ್ತದೆ. ಆದೇಶ ಹೊರಡಿಸಿದ 30 
ದಿನಗಳೊಳಗಾಗಿ ವಾಹನದ ಬಾಧ್ಯತೆದಾರರು ಮೇಲ್ಮನವಿ ಸಲ್ಲಿಸಿ ತಡೆಯಾಜ್ಞೆ ತರದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿ 
ಊರ್ಜಿತಗೊಳ್ಳುತ್ತದೆ. 

ಈ ಆದೇಶವು ದಿನಾಂಕ:08.01.2004 ರಂದು ನನ್ನ ಆದೇಶದಂತೆ ಬೆರಳಚ್ಚು ಮಾಡಿಸಿ, ಈ ನ್ಯಾಯಾಲಯದ ಮೊಹರು ಹಾಕಿ 
ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿದ್ದೇನೆ. 

ಎಂ.ಬಿ. ಭೀಮಯ್ಯ 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌.243 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಅರಣ್ಯ ಸಂಚಾರಿ ದಳ, ಹಾಸನ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, 
ಹಾಸನರವರ ನ್ಯಾಯಾಲಯ 
ಸಂಖ್ಯೆ: ಹಾಸನ:ಅಸಂದಳ:71ಎ:ಅಮೊ:10:03-04, ದಿನಾಂಕ:8ನೇ ಜನವರಿ, 2004 


ಉಪಸ್ಥಿತರು: ಎಂ.ಬಿ. ಭೀಮಯ್ಯ 
ಉಪಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, ಹಾಸನ. 
ಪಿರ್ಯಾಧಿದಾರರು: ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿ ದಳ, ಹಾಸನ. 


ಮಾಲೀಕರು: ಇಲ್ಲ 


೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಪ್ರಕರಣದ ಹಿನ್ನೆಲೆ: 

ದಿನಾಂಕ:10.06.03 ರಂದು ಮಾರುತಿ ಕಾರು ನಂ.ಕೆಎ-04:ಪಿ-5286 ರಲ್ಲಿ ಒಟ್ಟು 101 ಕೆಜಿ ತೂಕದ ಶ್ರೀಗಂಧವನ್ನು ಯಾವುದೇ 
ತರಹದ ರಹದಾರಿ ಇಲ್ಲದೇ ಯಾರೋ ಅಕ್ರಮವಾಗಿ ಶಿರಾ-ಹುಳಿಯಾರು ರಸ್ತೆ-ಬುಕ್ಕಾಪಟ್ಟಣ ಸೇತುವೆ ಹತ್ತಿರ ಸಾಗಿಸುತ್ತಿದ್ದಾಗ, ಹಾಸನ 
ಅರಣ್ಯ ಸಂಚಾರಿ ದಳದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಸಿಬ್ಬಂದಿಯವರು ಪತ್ತೆ ಹಚ್ಚಿ ವಾಹನ ಹಾಗೂ ಶ್ರೀಗಂಧವನ್ನು 
ಸರ್ಕಾರದ ಪರ ವಶಪಡಿಸಿಕೊಂಡು ಪಂಚನಾಮೆ ಕ್ರಮ ಜರುಗಿಸಿ, ವಾಹನ ಹಾಗೂ ಶ್ರೀಗಂಧದ ಬಗ್ಗೆ ಅರಣ್ಯ ಮೊಕದ್ದಮೆ 10:03-04 
ದಿನಾಂಕ:10.06.03ನ್ನು ದಾಖಲು ಮಾಡಿಕೊಂಡು ವಶಪಡಿಸಿಕೊಂಡ ವಾಹನದ ಇಂಜಿನ್‌ ನಂ.ಎಫ್‌:8:ಬಿಐಎನ್‌:1183752, ಚಾಸೀಸ್‌ 
ನಂ.ಎಸ್‌ಬಿ308:ಐಎನ್‌:787030 ಎಂದಿರುತ್ತದೆಂದು, ಈ ಸಂಬಂಧ ಎರಡು ಜನ ವ್ಯಕ್ತಿಗಳು ತಪ್ಪಿಸಿಕೊಂಡಿರುತ್ತಾರೆ ಎಂಬುದಾಗಿ 
ತಿಳಿಸುತ್ತಾ, ಕಾರಿನಲ್ಲಿ ಇನ್ನೊಂದು ನಂಬರ್‌ ಪ್ಲೇಟ್‌ ಇದ್ದು, ಅದರ ನಂಬರ್‌ ಕೆಎ-03:ಎನ್‌-2696 ಎಂದಿದ್ದು, ಸಂಬಂಧಪಟ್ಟ 
ದಾಖಲಾತಿಗಳೊಂದಿಗೆ ವಾಹನ ಹಾಗೂ ಶ್ರೀಗಂಧವನ್ನು 1963ನೇ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಪ್ರಕಾರ ಮುಂದಿನ ಕ್ರಮ 
ಕೈಗೊಳ್ಳುವಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರು ಈ ಪ್ರಾಧಿಕಾರಕ್ಕೆ ಹಾಜರುಪಡಿಸಿರುತ್ತಾರೆ. ಅದರಂತೆ ಸದರಿ ವಾಹನ ಮತ್ತು 
ಶ್ರೀಗಂಧವನ್ನು ಮುಂದಿನ ಆದೇಶದವರೆವಿಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಸರ್ಕಾರಿ ಶ್ರೀಗಂಧದ ಕೋಠಿ, ಹಾಸನರವರ ವಶಕ್ಕೆ 
ನೀಡಲಾಗಿತ್ತು. 

ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ಅರಣ್ಯ ಕಾಯ್ದೆ 1963ನೇ ಸೆಕ್ಟನ್‌ 71ಎ ಪ್ರಕಾರ 30 ದಿನಗಳ ಕಾಲಾವಕಾಶವನ್ನು 
ಕೊಟ್ಟು ವಾಹನದ ಮಾಲೀಕರು:ವಾರಸುದಾರರು ಯಾರಾದರೂ ಇದ್ದರೆ, ವಾಹನಕ್ಕೆ ಸಂಬಂಧಿಸಿದಂತೆ, ಮೂಲ ದಾಖಲಾತಿಗಳೊಂದಿಗೆ 
ಹಕ್ಕು ಬಾಧ್ಯತೆಯನ್ನು ಈ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಮಾಲೀಕತ್ವವನ್ನು ರುಜುವಾತು ಪಡಿಸುವುದು. ತಪ್ಪಿದಲ್ಲಿ ವಾಹನ 
ಹಾಗೂ ಶ್ರೀಗಂಧವನ್ನು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್‌ 71ಎ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂಬ ಬಗ್ಗೆ 
ಪ್ರಕಟಣೆಯನ್ನು ದಿನಾಂಕ:04.12.2003ರ ಭಾಗ 6ಎ, ಪುಟ ಸಂಖ್ಯೆ:2971ರ ಕರ್ನಾಟಕ ರಾಜ್ಯ ಪತ್ರದಲ್ಲಿಯೂ, ಹಾಗೂ 
ದಿನಾಂಕ:06.12.2003ರಂದು ಜನಮಿತ್ರ ಕನ್ನಡ ದಿನಪತ್ರಿಕೆಯಲ್ಲೂ ಸಹ ಪ್ರಚಾರ ಪಡಿಸಿ ಪ್ರಕಟಿಸಲಾಗಿದೆ. 

ಈ ಮಧ್ಯೆ ವಾಹನದ ಮಾಲೀಕರ ವಿಳಾಸವನ್ನು ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬೆಂಗಳೂರು-ಉತ್ತರ ಇವರಲ್ಲಿ ಪತ್ರ 
ವ್ಯವಹರಿಸಿದಾಗ, ಸದರಿಯವರು ಕೆಎ-04-ಪಿ-5286ರ ವಾಹನವು ಶ್ರೀಮತಿ ಸ್ವಾತಿ ಚಟರ್ಜಿ ಪ್ರೊ:ಎಸ್‌. ಭಟ್ಟಾಚಾರ್ಯ, ಟಿ-20, ॥ 
ಎಸ್‌ಸಿ ಕ್ವಾರ್ಟರ್ಸ್‌ ಎಸ್‌ಸಿ, ಬೆಂಗಳೂರು ಇವರ ಹೆಸರಿನಲ್ಲಿರುತ್ತದೆ ಎಂಬುದಾಗಿ 26.06.2003ರ ಪತ್ರದಲ್ಲಿ ತಿಳಿಸಿರುತ್ತಾರೆ. ಅದರಂತೆ 
ಶ್ರೀಮತಿ ಸ್ವಾತಿ ಚಟರ್ಜಿ, ಬೆಂಗಳೂರುರವರಿಗೆ ಕಾರಣ ಕೇಳುವ ಪತ್ರವನ್ನು ದಿನಾಂಕ:15.07.03 ರಂದು ಜಾರಿ ಮಾಡಲಾಗಿರುತ್ತದೆ. 
ಅದಕ್ಕೆ ಪ್ರತಿಯಾಗಿ ಲಿಖಿತ ಉತ್ತರವನ್ನು ಈ ಪ್ರಾಧಿಕಾರಕ್ಕೆ ಕಳುಹಿಸಿದ್ದು, ಅದು ದಿನಾಂಕ:06.08.2003 ರಂದು ಸ್ವೀಕೃತವಾಗಿದ್ದು, ಅದರಲ್ಲಿ 
ಸದರಿ ವಾಹನವು ಈಗಲೂ ತಮ್ಮ ಬಳಿಯಲ್ಲಿ ಇದೆ. ತಾವು ವಾಹನವನ್ನು ಬೇರೆ ಯಾರಿಗೂ ಕೊಟ್ಟಿರುವುದಿಲ್ಲ. ತಾವೇ ದಿನಾಲು 
ಉಪಯೋಗಿಸುತ್ತಿದ್ದು, ಈ ಪ್ರಕರಣಕ್ಕೂ ತಮಗೂ ಯಾವುದೇ ಸಂಬಂಧವಿರುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ದೃಢೀಕರಿಸಿರುತ್ತಾರೆ. 
ಹಾಗೂ ಇನ್ನೊಂದು ನಂಬರ್‌ ಪ್ಲೇಟ್‌ ಇದ್ದುದರ ಬಗ್ಗೆ ಕೆಎ-03-ಎನ್‌-2696ರ ಬಗ್ಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು 
ಪೂರ್ವ ಇವರಿಗೆ ಪತ್ರ ವ್ಯವಹರಿಸಲಾಗಿದ್ದು, ಅವರಿಂದ ಯಾವುದೇ ಮಾಹಿತಿ ಬಂದಿರುವುದಿಲ್ಲ. ಇದರಿಂದ ಯಾರೋ ದುಷ್ಕರ್ಮಿಗಳು 
ಕದ್ದು ಖೋಟಾ ನಂಬರನ್ನು ನಮೂದಿಸಿ ಉದ್ದೇಶಪೂರ್ವಕವಾಗಿ ಅರಣ್ಯ ಉತ್ಪನ್ನಗಳನ್ನು ಅಕ್ರಮವಾಗಿ ಸಾಗಿಸಲು ತೊಡಗಿಸಿದ್ದಾರೆ ಎಂಬುದು 
ರುಜುವಾತಾಗಿರುತ್ತದೆ. 

ಮುಂದುವರಿದು ಹಾಲಿ ವಾಹನದ ವಾರಸುದಾರರನ್ನು ಪತ್ತೆ ಹಚ್ಚುವ ಬಗ್ಗೆ ಎಷ್ಟೇ ಪ್ರಯತ್ನಪಟ್ಟರೂ ಪತ್ತೆಯಾಗದೇ 
ಇರುವುದರಿಂದ, ಹಾಗೂ ಪ್ರಕಟಣೆಯಂತೆ 30 ದಿನಗಳ ಕಾಲಾವಕಾಶವು ದಿನಾಂಕ:07.01.2004ಕ್ಕೆ ಮುಗಿದಿದ್ದು, ಈ ವಾಹನದ 
ವಾರಸುದಾರರು ಯಾರೂ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಿ, ಮಾಲೀಕತ್ವವನ್ನು ರುಜುವಾತು ಪಡಿಸಿ ತಾವು ತಪ್ಪಿತಸ್ಥರಲ್ಲ 
ಎಂಬುದಾಗಿ ಸಾಬೀತು ಪಡಿಸಲು ವಿಫಲರಾದ ಕಾರಣ ಸಂಬಂಧಪಟ್ಟ ದಾಖಲಾತಿ ಹಾಗೂ ಮುದ್ದೆ ಮಾಲನ್ನು ಪರಿಶೀಲಿಸಿ, ಶ್ರೀಗಂಧವು 
ಸರ್ಕಾರದ ಸ್ವತ್ತಾದ ಕಾರಣ, ಹಾಗೂ ಈ ನ್ಯಾಯಾಲಯಕ್ಕೆ ಪ್ರಕರಣದ ಪಂಚನಾಮೆಯನ್ನು ಏಕೆ ನಂಬಬಾರದು ಎಂಬ ಪ್ರಶ್ನೆ 
ಉದ್ಭವಿಸಿರುವುದರಿಂದ, ಹಾಗೂ ಪ್ರಕರಣದ ಪಂಚನಾಮೆಯನ್ನು ಯಾರೂ ಪ್ರಶ್ನಿಸಿಲ್ಲವಾದ್ದರಿಂದ, ದಿನಾಂಕ:10.06.2003 ರಂದು ಮಾರುತಿ 
ಕಾರು ನಂ.ಕೆಎ-04-ಪಿ-5286 (ಡೂಪ್ಲಿಕೇಟ್‌ ನಂಬರ್‌-ಕೆಎ-03-ಎನ್‌-2696)ರಲ್ಲಿ ಅಕ್ರಮವಾದ ಶ್ರೀಗಂಧವನ್ನು ಕಾನೂನು ಬಾಹಿರವಾಗಿ 
ಸಾಗಾಣಿಕೆ ಮಾಡುವಲ್ಲಿ ತೊಡಗಿತ್ತು: ನಿರತವಾದುದೆಂದು ದೃಢಪಟ್ಟಿರುವುದರಿಂದ ಈ ಕೆಳಗಿನಂತೆ ಆದೇಶಿಸಿದ್ದೇನೆ. 

ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳ ಅನುಸಾರವಾಗಿ ಎಂ.ಬಿ. ಭೀಮಯ್ಯ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿದಳ, ಹಾಸನ ಆದ ನಾನು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಪ್ರಕಾರ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ 
ಒಂದು ಮಾರುತಿ ಕಾರು ನಂ.ಕೆಎ-04-ಪಿ-5286 (ಇನ್ನೊಂದು ನಂಬರ್‌ ಪ್ಲೇಟ್‌ ಇದ್ದು ನಂ.ಕೆಎ-03-ಎನ್‌-2696) ಇಂಜಿನ್‌ 
ನಂ.ಎಫ್‌-8:ಬಿಐಎನ್‌:1183752 ಚಾಸೀಸ್‌ ನಂ.ಎಸ್‌ಬಿ:308:ಐಎನ್‌:787030, ಹಾಗೂ 101 ಕೆಜಿ ತೂಕದ ಶ್ರೀಗಂಧವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು, ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು ಅದರ ಬಿಡಿ ಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರ 
ರೀತಿಯಲ್ಲಿ ವಿಲೇವಾರಿ ಮಾಡುವಂತೆ ಆದೇಶಿಸಿದ್ದೇನೆ. ಸದರಿ ವಾಹನ ಮತ್ತು ಶ್ರೀಗಂಧ ಎಲ್ಲಾ ಖಣಭಾರಗಳಿಂದ ವಿಮುಕ್ತವಾಗಿರುತ್ತದೆ. 

ಈ ಆದೇಶವು ಈ ದಿನ ಅಂದರೆ ದಿನಾಂಕ:08.01.2004 ರಿಂದ ಸಂಪೂರ್ಣ ಜಾರಿಗೆ ಬರುತ್ತದೆ. ಆದೇಶ ಹೊರಡಿಸಿದ 30 
ದಿನಗಳೊಳಗಾಗಿ ವಾಹನದ ಬಾಧ್ಯತೆದಾರರು ಮೇಲ್ಮನವಿ ಸಲ್ಲಿಸಿ ತಡೆಯಾಜ್ಞೆ ತರದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿ 
ಊರ್ಜಿತಗೊಳ್ಳುತ್ತದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೫೯ 





ಈ ಆದೇಶವನ್ನು ದಿನಾಂಕ:08.01.2004 ರಂದು ನನ್ನ ಆದೇಶದಂತೆ ಬೆರಳಚ್ಚು ಮಾಡಿಸಿ, ಈ ನ್ಯಾಯಾಲಯದ ಮೊಹರು ಹಾಕಿ 
ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿದ್ದೇನೆ. 
ಎಂ.ಬಿ. ಭೀಮಯ್ಯ 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌.244 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಅರಣ್ಯ ಸಂಚಾರಿ ದಳ, ಹಾಸನ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಸಂಚಾರಿ ದಳ, 
ಹಾಸನರವರ ನ್ಯಾಯಾಲಯ 


ಸಂಖ್ಯೆ: ಹಾಸನ:ಅಸಂದಳ:71ಎ:ಅಮೊ:9:03-04, ದಿನಾಂಕ:8ನೇ ಜನವರಿ, 2004 


ಉಪಸ್ಥಿತರು: ಎಂ.ಬಿ. ಭೀಮಯ್ಯ 
ಉಪಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಅರಣ್ಯ ಸಂಚಾರಿ ದಳ, ಹಾಸನ. 
ಪಿರ್ಯಾದಿದಾರರು: ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿ ದಳ, ಹಾಸನ. 
ಮಾಲೀಕರು: ಇಲ್ಲ 


ಪ್ರಕರಣದ ಹಿನ್ನೆಲೆ: 

ದಿನಾಂಕ:10.06.03 ರಂದು ಫಿಯಟ್‌ ಕಾರು ನಂ.ಕೆಎ-01:ಎಂ-5255ರಲ್ಲಿ ಒಟ್ಟು 150 ಕೆಜಿ ತೂಕದ ಶ್ರೀಗಂಧವನ್ನು ಯಾವುದೇ 
ತರಹದ ರಹದಾರಿ ಇಲ್ಲದೇ ಯಾರೋ ಅಕ್ರಮವಾಗಿ ಶಿರಾ-ಅಮಾರಪುರಂ ರಾಜ್ಯ ಹೆದ್ದಾರಿ ಕಲ್ಲುಕೋಟೆ ಗ್ರಾಮದ ಬಳಿ ಸಾಗಿಸುತ್ತಿದ್ದಾಗ, 
ಹಾಸನ ಅರಣ್ಯ ಸಂಚಾರಿ ದಳದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಸಿಬ್ಬಂದಿಯವರು ಪತ್ತೆ ಹಚ್ಚಿ ವಾಹನ ಹಾಗೂ 
ಶ್ರೀಗಂಧವನ್ನು ಸರ್ಕಾರದ ಪರ ವಶಪಡಿಸಿಕೊಂಡು ಪಂಚನಾಮೆ ಕ್ರಮ ಜರುಗಿಸಿ, ವಾಹನ ಹಾಗೂ ಶ್ರೀಗಂಧದ ಬಗ್ಗೆ ಅರಣ್ಯ ಮೊಕದ್ದಮೆ 
9:03-04 ದಿನಾಂಕ:10.06.2003ನ್ನು ದಾಖಲು ಮಾಡಿಕೊಂಡು ವಶಪಡಿಸಿಕೊಂಡ ವಾಹನದ ಇಂಜಿನ್‌ ಸಂಖ್ಯೆ: ಕಾಣಿಸುತ್ತಿಲ್ಲ, ಚಾಸೀಸ್‌ 
ನಂ.:ಪ್ರೀಮಿಯರ್‌ ಎಕ್ಸ್‌ಪಿಎಂ. 801969:ಡಿ:1370:2897, ಎಂದಿರುತ್ತದೆಂದು, ಈ ಸಂಬಂಧ ಎರಡು ಜನ ವ್ಯಕ್ತಿಗಳು 
ತಪ್ಪಿಸಿಕೊಂಡಿರುತ್ತಾರೆ ಎಂಬುದಾಗಿ ತಿಳಿಸುತ್ತಾ, ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ವಾಹನ ಹಾಗೂ ಶ್ರೀಗಂಧವನ್ನು 1963ನೇ ಕರ್ನಾಟಕ 
ಅರಣ್ಯ ಕಾಯ್ದೆ ಸೆಕ್ಸನ್‌ 71ಎ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುವಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರು ಈ ಪ್ರಾಧಿಕಾರಕ್ಕೆ 
ಹಾಜರುಪಡಿಸಿರುತ್ತಾರೆ. ಅದರಂತೆ ಸದರಿ ವಾಹನ ಮತ್ತು ಶ್ರೀಗಂಧವನ್ನು ಮುಂದಿನ ಆದೇಶದವರೆವಿಗೂ ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿ, ಸರ್ಕಾರಿ ಶ್ರೀಗಂಧದ ಕೋಠಿ, ಹಾಸನರವರ ವಶಕ್ಕೆ ನೀಡಲಾಗಿತ್ತು. 

ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ಅರಣ್ಯ ಕಾಯ್ದೆ 1963ನೇ ಸೆಕ್ಷನ್‌ 71ಎ ಪ್ರಕಾರ 30 ದಿನಗಳ ಕಾಲಾವಕಾಶವನ್ನು 
ಕೊಟ್ಟು ವಾಹನದ ಮಾಲೀಕರು:ವಾರಸುದಾರರು ಯಾರಾದರೂ ಇದ್ದರೆ, ವಾಹನಕ್ಕೆ ಸಂಬಂಧಿಸಿದಂತೆ, ಮೂಲ ದಾಖಲಾತಿಗಳೊಂದಿಗೆ 
ಹಕ್ಕು ಬಾಧ್ಯತೆಯನ್ನು ಈ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಮಾಲೀಕತ್ವವನ್ನು ರುಜುವಾತು ಪಡಿಸುವುದು. ತಪ್ಪಿದಲ್ಲಿ ವಾಹನ 
ಹಾಗೂ ಶ್ರೀಗಂಧವನ್ನು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್‌ 71ಎ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂಬ ಬಗ್ಗೆ 
ಪ್ರಕಟಣೆಯನ್ನು ದಿನಾಂಕ:04.12.2003ರ ಭಾಗ 6ಎ, ಪುಟ ಸಂಖ್ಯೆ:2971ರ ಕರ್ನಾಟಕ ರಾಜ್ಯ ಪತ್ರದಲ್ಲಿಯೂ, ಹಾಗೂ 
ದಿನಾಂಕ:06.12.2003ರಂದು ಜನಮಿತ್ರ ಕನ್ನಡ ದಿನಪತ್ರಿಕೆಯಲ್ಲೂ ಸಹ ಪ್ರಚಾರ ಪಡಿಸಿ ಪ್ರಕಟಿಸಲಾಗಿದೆ. 

ಈ ಮಧ್ಯೆ ವಾಹನದ ಮಾಲೀಕರ ವಿಳಾಸವನ್ನು ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರುರವರಲ್ಲಿ ಪತ್ರ 
ವ್ಯವಹರಿಸಿದಾಗ, ಅವರಿಂದ ಯಾವುದೇ ಮಾಹಿತಿ ಬಂದಿರುವುದಿಲ್ಲ. 

ಮುಂದುವರಿದು ಹಾಲಿ ವಾಹನದ ವಾರಸುದಾರರನ್ನು ಪತ್ತೆ ಹಚ್ಚುವ ಬಗ್ಗೆ ಎಷ್ಟೇ ಪ್ರಯತ್ನಪಟ್ಟರೂ ಪತ್ತೆಯಾಗದೇ 
ಇರುವುದರಿಂದ, ಹಾಗೂ ಪ್ರಕಟಣೆಯಂತೆ 30 ದಿನಗಳ ಕಾಲಾವಕಾಶವು ದಿನಾಂಕ:07.01.2004ಕ್ಕೆ ಮುಗಿದಿದ್ದು, ಈ ಮೊಕದ್ದಮೆಗೆ 
ಸಂಬಂಧಿಸಿದಂತೆ, ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದರೂ ಕೂಡ ವಾಹನದ ವಾರಸುದಾರರು ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಿ 
ಮಾಲೀಕತ್ವವನ್ನು ರುಜುವಾತು ಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದಾಗಿ ಸಾಬೀತುಪಡಿಸಲು ವಿಫಲರಾದ ಕಾರಣ ಸಂಬಂಧಪಟ್ಟ 
ದಾಖಲಾತಿಗಳನ್ನು ಹಾಗೂ ಮುದ್ದೆ ಮಾಲುಗಳನ್ನು ಪರಿಶೀಲಿಸಿ, ಶ್ರೀಗಂಧವು ಸರ್ಕಾರದ ಸ್ವತ್ತಾದ ಕಾರಣ ಹಾಗೂ ಈ ನ್ಯಾಯಾಲಯಕ್ಕೆ 
ಪ್ರಕರಣದ ಪಂಚನಾಮೆಯನ್ನು ಏಕೆ ನಂಬಬಾರದು ಎಂಬ ಪ್ರಶ್ನೆ ಉದ್ಭವಿಸಿರುವುದರಿಂದ ಹಾಗೂ ಪ್ರಕರಣದ ಪಂಚನಾಮೆಯನ್ನು ಯಾರೂ 
ಪ್ರಶ್ನಿಸಿಲ್ಲವಾದ್ದರಿಂದ, ದಿನಾಂಕ:10.06.2003 ರಂದು ಫಿಯಟ್‌ ಕಾರು ನಂ.ಕೆಎ-01-ಎಂ-5255ರಲ್ಲಿ ಅಕ್ರಮವಾದ ಶ್ರೀಗಂಧವನ್ನು ಕಾನೂನು 
ಬಾಹಿರವಾಗಿ ಸಾಗಾಣಿಕೆ ಮಾಡುವಲ್ಲಿ ತೊಡಗಿದ್ದವು: ನಿರತವಾದುದೆಂದು ದೃಢಪಟ್ಟಿರುವುದರಿಂದ ಈ ಕೆಳಗಿನಂತೆ ಆದೇಶಿಸಿದ್ದೇನೆ. 

ಆದೇಶ 

ಮೇಲ್ಕಂಡ ವಿದ್ಯಾಮಾನಗಳ ಅನುಸಾರವಾಗಿ ಎಂ.ಬಿ. ಭೀಮಯ್ಯ, ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಅರಣ್ಯ ಸಂಚಾರಿದಳ, ಹಾಸನ ಆದ ನಾನು 1963ರ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಟನ್‌ 71ಎ ಪ್ರಕಾರ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ 
ಒಂದು ಫಿಯಟ್‌ ಕಾರು ನಂ.ಕೆಎ-01-ಎಂ-5255 ಇಂಜಿನ್‌ ನಂ.ಕಾಣಿಸುತ್ತಿಲ್ಲ, ಚಾಸೀಸ್‌ ನಂ.ಪ್ರೀಮಿಯರ್‌:ಎಕ್ಸ್‌ಪಿಎಂ:801969:ಡಿ: 
1370:2897, ಹಾಗೂ 150 ಕೆಜಿ ತೂಕದ ಶ್ರೀಗಂಧವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, ಮುಟ್ಟುಗೋಲು ಹಾಕಿಕೊಂಡ 


೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ವಾಹನ ಮತ್ತು ಅದರ ಬಿಡಿ ಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರ ರೀತಿಯಲ್ಲಿ ವಿಲೇವಾರಿ ಮಾಡುವಂತೆ ಆದೇಶಿಸಿದ್ದೇನೆ. ಸದರಿ 
ವಾಹನ ಮತ್ತು ಶ್ರೀಗಂಧ ಎಲ್ಲಾ ಖುಣಭಾರಗಳಿಂದ ವಿಮುಕ್ತವಾಗಿರುತ್ತದೆ. 

ಈ ಆದೇಶವು ಈ ದಿನ ಅಂದರೆ ದಿನಾಂಕ:08.01.2004 ರಿಂದ ಸಂಪೂರ್ಣ ಜಾರಿಗೆ ಬರುತ್ತದೆ. ಆದೇಶ ಹೊರಡಿಸಿದ 30 
ದಿನಗಳೊಳಗಾಗಿ ವಾಹನದ ಬಾಧ್ಯತೆದಾರರು ಮೇಲ್ಮನವಿ ಸಲ್ಲಿಸಿ ತಡೆಯಾಜ್ಞೆ ತರದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿ 
ಊರ್ಜಿತಗೊಳ್ಳುತ್ತದೆ. 

ಈ ಆದೇಶವು ದಿನಾಂಕ:08.01.2004 ರಂದು ನನ್ನ ಆದೇಶದಂತೆ ಬೆರಳಚ್ಚು ಮಾಡಿಸಿ, ಈ ನ್ಯಾಯಾಲಯದ ಮೊಹರು ಹಾಕಿ 
ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿದ್ದೇನೆ. 

ಎಂ.ಬಿ. ಭೀಮಯ್ಯ 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌.245 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಅರಣ್ಯ ಸಂಚಾರಿ ದಳ, ಹಾಸನ. 
PROCEEDINGS OF THE OFFICE OF THE COMML. TAX OFFICER, 2 & 3 CIRCLE, BANGALORE 
Present: Smt T.K. Manjula 
Comml. Tax Officer, 2 & 3 circle, B'lore. 
Name of the Dealer: Popular Trading Co., 
No.69:4, Mosque Road, Jolly Mohalla, Bangalore-53. 


KST & CST No: 75531940/ 75581942 
Sub: Invalidation of Statutory forms like Form-39 & Form-32B issued to M/s Popular Trading Co., 
Reg. 
PREAMBLE: 


M/s. Popular Trading Co., were registered under the provisions of both KST & CST Act 1956 
w.e.f. 9-12-1997 in this office. During the course of business the assessee have taken the following 
statutory forms from this office. 






























































| Form 39 No. No. of leaves Date of issue from this 
office 

From AA1/14 | 033901 to 033905 5 17-12-1997 
033906 to 033930 25 31-12-1997 
034066 to 034125 60 12-02-1998 
034251 to 034300 50 15.04.1998 
034451 to 034500 50 15-06-1998 
034676 to 034725 50 26-09-1998 
032776 to 032825 50 05-02-1999 

290 
|| Form 32-B declaration forms 
B/26 010001 to B/26 010100 100 leaves 15-06-1998 
The assessee have declared the following turnover in his returns as below. 
Year Total sales of Scrap Tax admitted Paid 

97-98 (As per Form-4) | 2,30,026-00 Nil Nil 

98-99 (As per Form-3) | 6,15,333-00 Nil Nil 

99-2000 (Till 1-2-2000) | Not filed returns Nil Nil 

















The assessee have stopped filing monthly returns to this office since April 1999. On enquiry and 
other informations as available on the records it came to know that the dealer has left the business 
premises without leaving his where abouts. The then officer has cancelled the registration w.e.f 1-2-2000 
vide order Dated:1-2-2000. 

The assessee have not surrendered the un used above declaration forms to this office. 

Later this office has received information from different circle offices and check posts (Computer 
sheets) that the assessee have effected the following sales/ purchase transaction for the respective years 
as below. 

For the year 97-98 Rs. 18,21,988-00 
For the year 98-99 Rs. 50,53,684-00 
For the year 99-2000 Rs. 66,73,160-00 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೬೧ 





The Form-39 utilisation statement filed to this office by the ೩5565566 for the year 97-98 and 98-99 
does not tally with the said turnover. Therefore it is clear that the assessee have misused the said 
statutory forms and the utilisation statement filed is bogus. 

Under the above circumstances it is decided to invalid the said statutory declaration forms to 
prevent the misuse of the same and loss to the Government revenue. Hence the following order. 

Order No. CTO 2 & 3/ BCD 11/7, No. 316/2003-04 Dated:17th February, 2004 

In view of the above | Smt. T.K. Manjula C.T.O. 2 & 3 circle, BCD lll, Bangalore, declare that the 

following statutory declaration forms. 












































| Form 39 No. No. of leaves Date of issue from this 
office 

From AA1/14 | 033901 to 033905 5 17-12-1997 
033906 to 033930 25 31-12-1997 
034066 to 034125 60 12-02-1998 
034251 to 034300 50 15.04.1998 
03445 to 034500 50 15-06-1998 
034676 to 034725 50 26-09-1998 
032776 to 032825 50 05-02-1999 

290 

|| Form 32-B declarations forms 

B/26 010001 to B/26 010100 100 leaves 15-06-1998 
are obsolete and Invalid. 






























































FORMAT 
1) | Assessing Authority C.T.0.2 &3 circle, BCD lll 
Abhaya Complex, Sheshadripuram Bangalore. 
2) | Description of Forms Form-39 Form-32-B 
From AA1/ 14 033901 to 033905 B/26 010001 to 
033906 to 033930 B/26 010100 
034066 to 034125 
034251 to 034300 
03445 to 034500 
034676 to 034725 
032776 to 032825 
Total No. of Leaves 290 100 
3) | KST & CST No. 75531940/ 75581942 
Commercial Tax Officer, 
PR-246 || & Ill Circle, Bangalore. 
PROCEEDINGS OF THE OFFICE OF THE COMML. TAX OFFICER. 2 & 3 CIRCLE, BANGALORE 
Present: Smt T.K. Manjula 


Comml. Tax Officer, 2 & 3 circle, B'lore. 
Name of the Dealer: Popular Steel Supplies 
No.163/A, 3rd Cross, 
S.J.P. Road, Bangalore. 
KST & CST No: 75531951/ 75581954 
Sub: Invalidation of Statutory forms like Form-39, Form-32 Band Form-C issued to M/s Popular 
Steel Supplies. Reg. 
PREAMBLE: 
M/s. Popular Steel Supplies were registered under the provisions of both KST & CST Act 1956 
w.e.f. 02-09-1997 in this office. During the course of business the assessee have taken the following 
statutory forms from this office. 


















































೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 
| Form 39 No. No. of leaves Date of issue from this 
office 
From 033761 to 033775 15 27-10-1997 
033816 to 033875 60 10-12-1997 
033931 to 034025 95 12-01-1998 
034136 to 034200 65 17-03-1998 
034391 to 034450 60 29-05-1998 
034526 to 034550 25 24-06-1998 
034551 to 034600 50 17-07-1998 
032626 to 032675 50 29-12-1998 
|| Form-C declaration Forms No. of leaves Date of issue 
FF 62139 to FF 62143 5 leaves 29-07-1998 
Ill Form 32-B declaration Forms 
B/26 010101 to B/26 010150 50 leaves 24-02-1999 














The assessee have declared the following turnover in his returns as below. 





























Year Total sales of Scrap Tax admitted Paid 
97-98 (As per Form-4) | 99,338-00 Nil Nil 
98-99 (As per Form-3) | 6,16,392-00 Nil Nil 
99-2000 (Till 1-2-2000) | Not filed returns Nil Nil 





The assessee have stopped filing monthly returns to this office since April 1999. On enquiry and 
other informations as available on the records it came to know that the dealer has left the business 
premises without leaving his where abouts. The then officer has cancelled the registration w.e.f 1-2-2000 
vide order Dated:1-2-2000. 

The assessee have not surrendered the un used above declarations forms to this office. 

Later this office has received information from different circle offices and check posts (Computer 
sheets) that the assessee have effected the following sales/ purchase transaction for the respective years 
as below. 

For the year 97-98 : Rs. 35,49,686-00 
For the year 98-99 : Rs. 1,11,52,587-00 

The Form-39 utilisation statement filed to this office by the assessee for the year 97-98 and 98-99 
does not tally with the said turnover. Therefore it is clear that the assessee have misused the said 
statutory forms and the utilisation statement filed is bogus. 

Under the above circumstances it is decided to invalid the said statutory declaration forms to 
prevent the misuse of the same and loss to the Government revenue. Hence the following order. 

Order No. CTO 2 &3/ BCD 11/7, No. 314/2003-04 Dated:17th February, 2004 

In view of the above | Smt. T.K. Manjula C.T.O. 2 & 3 circle, BCD Ill, Bangalore, declare that the 

following statutory declaration forms. 






























































| Form 39 No. No. of leaves Date of issue from this 
office 
From 033761 to 033775 15 27-10-1997 
033816 to 033875 60 10-12-1997 
033931 to 034025 95 12-01-1998 
034136 to 034200 65 17-03-1998 
034391 to 034450 60 29-05-1998 
034526 to 034550 25 24-06-1998 
034551 to 034600 50 17-07-1998 
032626 to 032675 50 29-12-1998 
420 
|| Form-C declaration Forms No. of Date of issue 
leaves 
FF 62139 to FF 62143 5 leaves 29-07-1998 
Ill Form 32-B declaration Forms 
B 010101 to B 010150 50 leaves 24-02-1999 
are obsolete and Invalid. 











ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೬೩ 





FORMAT 
Assessing Authority C.T.0.2 &3 circle, BCD Ill 
Abhaya Complex, Sheshadripuram Bangalore. 
Description of Forms Form-39 Form-C Form-32-B 
033761 to 033775 FF 62139 B/26 010101 to 
033816 to 033875 to FF 62143 B/26 010150 
033931 to 034025 
034136 to 034200 
034391 to 034450 
034526 to 034550 
034551 to 034600 
032626 to 032675 
Total No. of leaves 420 5 50 
KST & CST No. 75531951/ 75581954 





~~ 





ಟು 















































ಲು 
ವ್‌ 





Commercial Tax Officer, 
PR-247 || & Ill Circle, Bangalore. 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ, 


ನಮೂನೆ-27 
94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 

ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆಯ ಭಾಗವು ಸಾರ್ವಜನಿಕರ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 

ಈಗ, ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1ನೇ ಉಪಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ರಸ್ತೆಯ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ ರಸ್ತೆಯ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ 
ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 

2. ಸಾರ್ವಜನಿಕ ಹೆದ್ದಾರಿಯ ಹಕ್ಕಿನ ಜೊತೆಗೆ ಸದರಿ ರಸ್ತೆಯ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ 
ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು 
ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು, ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ 
ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು; ಮತ್ತು ಪ್ರತಿಕೂಲ ಪರಿಣಾಮವು 
ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೇಮು ಮಾಡಲಾದ ಮೊಬಲಗು 
ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯಟಿ ಕಮೀಷನರಿಗೆ ಬರಹದಲ್ಲಿ ತಿಳಿಸತಕ್ಕುದು, ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಷೇಮುಗಳನ್ನು 
ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ರುಟಿ ಕಮೀಷನರು ಪರಿಶೀಲಿಸತಕ್ಕುದು. 














ಅನುಸೂಚಿ 
ರಸ್ತೆಯ ಭಾಗ ಇತ್ಯಾದಿ ಇರುವ ಗ್ರಾಮಗಳು ಸೇವಾಲಾಲ್‌ ನಗರ (ತಿಮ್ಲಾಪುರ ತಾಂಡಾ) 
ತಾಲ್ಲೂಕುಗಳು ಹೊನ್ನಾಳಿ 
ಜಿಲ್ಲೆ ದಾವಣಗೆರೆ 
ರಸ್ತೆಯ ಮೊದಲಾದುವರ ಭಾಗ ಅಥವಾ ಭಾಗಗಳ ವರ್ಣನೆ ಸೇವಾಲಾಲ್‌ ನಗರ (ತಿಮ್ಲಾಪುರ ತಾಂಡಾ) ಸ.ನಂ. 16:14 


ಮತ್ತು 17ರಲ್ಲಿ ಗ್ರಾಮಸ್ಥರು ಮತ್ತು ದನಕರುಗಳು ಗುಡ್ಡಕ್ಕೆ ಮತ್ತು 
ಗೋಕಟ್ಟೆಗೆ ಓಡಾಡಲು 
ರಸ್ತೆಯ ಭಾಗ ಅಥವಾ ಭಾಗಗಳ ಸರಿಸುಮಾರು ವಿಸ್ತೀರ್ಣ ಉಪಯೋಗಿಸುತ್ತಿದ್ದ ದಾರಿಯನ್ನು ನಕಾಶೆ ಕಂಡ ದಾರಿಯನ್ನಾಗಿ 
ನಿಗದಿಪಡಿಸುವ ಬಗ್ಗೆ. 








ಮೇರೆ 
ಸಾರ್ವಜನಿಕ ರಸೆ/ಬೀದಿ/ಗಲ್ಲಿ!ದಾರಿ ಅಥವಾ ಅದರ ಭಾಗ ಸೇವಾಲಾಲ್‌ ನಗರ (ತಿಮ್ಲಾಪುರ ತಾಂಡಾ) ಸ.ನಂ.16:14 ಮತ್ತು 
17ರಲ್ಲಿ ಗ್ರಾಮಸ್ಥರು ಮತ್ತು ದನಕರುಗಳು ಗುಡ್ಡಕ್ಕೆ ಮತ್ತು 
ಗೋಕಟ್ಟೆಗೆ ಓಡಾಡಲು ಉಪಯೋಗಿಸುತ್ತಿದ್ದ ದಾರಿಯನ್ನು ನಕಾಶೆ 
ಕಂಡ ದಾರಿಯನ್ನಾಗಿ ಕಾಯ್ದಿರಿಸುವ ಬಗ್ಗೆ. 

ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.226 ದಾವಣಗೆರೆ ಜಿಲ್ಲೆ ದಾವಣಗೆರೆ. 




















೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





IN THE COURT OF COMMISSIONER FOR WORKMEN'S COMPENSATION, BIDAR 


PROCLAMATION 
No.LOB/WCA/Cr-52/2003 
Applicants: Vis Respondents: 
Aziz Miyan S/o 1. Shaik Jameel Gani 
Yaseen Sab Age:Major, owner of V.No. MH-14/V-4928, 
Age:50 yrs. Occ: Labour R/o Yamungar, Pune. 
R/o Uamagi Tq: Aurad-B-District: Bidar. 2. Oriental Insurance Co.Ltd., Pune. 


& Others. 

Sri Aziz Meeyan F/o Zameer R/o Uamagi Tq: Aurad-B- District: Bidar have/has filed application in 
this court claiming compensation stating that Late: Zameer was working as Driver Under the Respondent 
No. | he met with an accident arising out of and during the course of employment as a result he died on: 
25.11.2003 

Wherefore, it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation, if no applications or objections are received within the specified date the court will 
proceeded further in the matter. 

COMMISSIONER FOR WORKMEN'S 
PR-249 COMPENSATION, BIDAR. 
ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿ, ಧಾರವಾಡ ತಾಲ್ಲೂಕು, ಧಾರವಾಡ ಜಿಲ್ಲೆ 
ಅಧಿಸೂಚನೆ 
ಸಂಖ್ಯೆ: ತಾಸಕ:ಕಮಾಹಅ:2000-02:ಸಿಆರ್‌-03-04, ಧಾರವಾಡ, ದಿನಾಂಕ:12ನೇ ಫೆಬ್ರವರಿ, 2004 
ವಿಷಯ: ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ಹಾಗೂ 2002ರ ಅನುಷ್ಠಾನದ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 56 ಯೋಮಸ 02(1) ದಿನಾಂಕ:18.07.2002. 

ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2000 ಮತ್ತು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಗಳು 2002 
ಈಗಾಗಲೇ ಜಾರಿಗೆ ಬಂದಿದ್ದು, ಸದರಿ ಅಧಿನಿಯಮದ ರೀತ್ಯಾ, ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಗಳು (ಕಛೇರಿಗಳು) ಅಧಿನಿಯಮದ ಸೆಕ್ಸನ್‌ 
2ಎ) ಅಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ, ಸಕ್ಷಮ ಹಾಗೂ ಮೇಲನ್ಮವಿ ಪ್ರಾಧಿಕಾರಗಳನ್ನು ನೇಮಿಸಬೇಕಾಗಿರುತ್ತದೆ. ಅದರಂತೆ ತಾಲ್ಲೂಕು 
ಮಟ್ಟದ ಹಂತದಲ್ಲಿ ಸಮಾಜ ಕಲ್ಕಾಣ ಇಲಾಖೆಗೆ ಸಂಬಂಧಿಸಿದಂತೆ ಸಕ್ಷಮ ಹಾಗೂ ಮೇಲನವಿ ಪ್ರಾಧಿಕಾರಿಗಳಾಗಿ ಈ ಕೆಳಗಿನಂತೆ 
ನೇಮಿಸಲಾಗಿದೆ. 





ಸಕ್ಷಮ ಪ್ರಾಧಿಕಾರ ಅಪೀಲು ಪ್ರಾಧಿಕಾರ 
ತಾಲ್ಲೂಕು ಮಟ್ಟದಲ್ಲಿ ಕಛೇರಿ ಅಧೀಕ್ಷಕರು ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು 

ಸರ್ಕಾರದ ಅಧಿನಿಯಮದ ಸೆಕ್ಷನ್‌ 3(ಬಿ) ಅಡಿಯಲ್ಲಿ ನಿಗದಿಪಡಿಸಿದಂತೆ, ಈ ಕೆಳಗೆ ತಿಳಿಸಿರುವ 4 ಶೀರ್ಷಿಕೆಗಳಲ್ಲಿ ತಿಳಿಸಿರುವ 

ವಿವರಗಳನ್ನು ಸಾರ್ವಜನಿಕ ಪ್ರಕಟಣೆಗಾಗಿ ಈ ಕೆಳಗಿನಂತೆ ತಿಳಿಯಪಡಿಸಿದೆ. 
1. ಇಲಾಖೆಯ ಸಂಘಟನೆ, ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು: 

ತಾಲ್ಲೂಕು ಹಂತದಲ್ಲಿ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿಯು ತಾಲ್ಲೂಕು ಪಂಚಾಯತ್‌ನ ವ್ಯಾಪ್ತಿಯಡಿಯಲ್ಲಿ 
ಕಾರ್ಯ ನಿರ್ವಹಿಸುತ್ತಿದ್ದು, ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಕಛೇರಿಯ ಮುಖ್ಯಸ್ಥರಾಗಿರುತ್ತಾರೆ. ಇವರಿಗೆ ಸಹಕರಿಸಲು ಸದರಿ 
ಕಛೇರಿಯಲ್ಲಿ ಈ ಕೆಳಗಿನಂತೆ ಪೂರಕ ಸಿಬ್ಬಂದಿ ವ್ಯವಸ್ಥೆ ಇರುತ್ತದೆ. 








1. ಕಛೇರಿ ಅಧೀಕ್ಷಕರು - 1 ಹುದ್ದೆ 
2. ಪ್ರಥಮ ದರ್ಜೆ ಸಹಾಯಕರು - 1 ಹುದ್ದೆ 
3. ದ್ವಿತೀಯ ದರ್ಜೆ ಸಹಾಯಕರು - 1 ಹುದ್ದೆ 
4. ಬೆರಳಚ್ಚುಗಾರರು - 1 ಹುದ್ದೆ 
5. ಗ್ರೂಪ್‌ "ಡಿ' ನೌಕರರು - 1 ಹುದ್ದೆ 
ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯದ ಅಧೀನದಡಿಯಲ್ಲಿ ಬರುವ ಸಂಸ್ಥೆಗಳ ಹೆಸರು ಮತ್ತು ವಿವರ 
ಸಂಸ್ಥೆಗಳ ಹೆಸರು ಮಂಜೂರಾತಿ ಸಂಖ್ಯೆ 
1. ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿ ನಿಲಯ, ಧಾರವಾಡ 75 
2. ಮೆಟ್ರಿಕ್‌ ಪೂರ್ವ ಬಾಲಕಿಯರ ವಸತಿ ನಿಲಯ, ಧಾರವಾಡ 100 
3. ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿ ನಿಲಯ, ಅಳ್ನಾವರ 40 
4. ಮೆಟ್ರಿಕ್‌ ನಂತರದ ಬಾಲಕರ ವಸತಿ ನಿಲಯ, ಧಾರವಾಡ 150 
5... ಮೆಟ್ರಿಕ್‌ ನಂತರದ ಬಾಲಕಿಯರ ವಸತಿ ನಿಲಯ, ಧಾರವಾಡ 50 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೬೫ 





ಸಂಸ್ಥೆಗಳ ಹೆಸರು ಮಂಜೂರಾತಿ ಸಂಖ್ಯೆ 
ಸರ್ಕಾರಿ ವಸತಿ ಶಾಲೆ, ಧಾರವಾಡ 125 
ಮಹಿಳಾ ಕಲ್ಯಾಣ ಕೇಂದ್ರ, ಧಾರವಾಡ 50 


ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದಲ್ಲಿ ಪ.ಜಾತಿ.:ಪ.ವರ್ಗಗಳ ಸರ್ವತೋಮುಖ 


ಅಭಿವೃದ್ಧಿಗಾಗಿ ಈ ಕೆಳಕಂಡ ಹಲವಾರು ಶೈಕ್ಷಣಿಕ ಮತ್ತು ಆರ್ಥಿಕ ನೆರವಿನ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


1. 


=~ ಬಜ ಜಾ ಪ ಜಯ ಜಪ ರ ತು | 
೦ 0 - AU & ಉ Ny = Oo 


OO 00 JA ಲಾ ಊಟ ಜು YH NV 


ಹೊಲಿಗೆ ಯಂತ್ರ 

ಕಾನೂನು ಪದವೀಧರರಿಗೆ ಧನಸಹಾಯ. 

ನರ್ಸರಿ ಮತ್ತು ಮಹಿಳಾ ಕಲ್ಕಾಣ ಕೇಂದ್ರಗಳು 

ಕಟ್ಟಡಗಳ ನಿರ್ವಹಣೆ. 

ಮೆಟ್ರಿಕ್‌ ನಂತರದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ 

ಎಸ್‌.ಎಸ್‌.ಎಲ್‌.ಸಿ. ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಬಹುಮಾನ 

ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ 

ಪ್ರತಿಭಾ ವಿದ್ಯಾರ್ಥಿ ವೇತನ 

ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯಗಳು 

ಪ. ವರ್ಗದ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ವೇತನ 

ಹೆಚ್ಚಿನ ಊಟ ಮತ್ತು ವಸತಿ ವೆಚ್ಚಗಳ ಸಹಾಯ 

ಅನೈರ್ಮಲ್ಯ ವೃತ್ತಿಗಳಲ್ಲಿ ತೊಡಗಿರುವ ಪೋಷಕರ ಮಕ್ಕಳಿಗೆ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ 
1 ರಿಂದ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 

ಅಸ್ಪೃಶ್ಯತಾ ನಿವಾರಣೆ 

ದೌರ್ಜನ್ಯಕ್ಕೆ ಒಳಪಟ್ಟ ಪರಿಶಿಷ್ಟ ಜಾತಿಯವರಿಗೆ ಪರಿಹಾರ 

ಜಾತಿ ಪರಿಶೀಲನೆ 

ವಿಶೇಷ ಘಟಕ ಯೋಜನೆ 

ಮೆಟ್ರಿಕ್‌ ನಂತರದ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಬಹುಮಾನ 

6 ರಿಂದ 7 ಹಾಗೂ 8 ರಿಂದ 10ನೇ ವರ್ಗದ ಪ.ಜಾತಿ: ಪ.ವರ್ಗದ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಧನ. 


2. ಅಧಿಕಾರಿಗಳು ಮತ್ತು ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ 
ಕಾರ್ಯವಿಧಾನ: 


ಮೇಲೆ ವಿವರಿಸಿರುವಂತೆ, ಶೀರ್ಷಿಕೆ (1)ರಲ್ಲಿ ತಿಳಿಸಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ತಾಲ್ಲೂಕು ಸಮಾಜ 


ಕಲ್ಯಾಣಾಧಿಕಾರಿಗಳ ಕಛೇರಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ಎಲ್ಲಾ ವಿಷಯಗಳ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಅಧಿಕಾರವು 
ತಾಲ್ಲೂಕು ಮಟ್ಟದಲ್ಲಿ ಸಂಬಂಧಿಸಿದ ತಾಲ್ಲೂಕು ಪಂಚಾಯತ್‌ನ ಕಾರ್ಯ ನಿರ್ವಾಹಣಾ ಅಧಿಕಾರಿಗಳಿಗೆ ಇರುತ್ತದೆ. 


ಅಧಿಕಾರಿಗಳ ಕರ್ತವ್ಯಗಳು: ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳ ಕರ್ತವ್ಯಗಳು: 
ತಾಲ್ಲೂಕಿನ ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗಗಳ ಜನರ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನ ಅಧಿಕಾರಿಯಾಗಿ 
ಕಾರ್ಯನಿರ್ವಹಿಸುವುದು. 
ಪ್ರತಿ ತಿಂಗಳು ಕನಿಷ್ಟ ಪಕ್ಷ 15 ದಿನ ಪ್ರವಾಸ ಮಾಡುವುದು ಹಾಗೂ 10 ದಿನ ಹಳ್ಳಿಗಳಲ್ಲಿ ವಾಸ್ತವ್ಯ ಮಾಡುವುದು ಮತ್ತು 
ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರ ಕಾಲೋನಿಗಳಿಗೆ ತಪ್ಪದೇ ಭೇಟಿ ನೀಡುವುದು. 
ಇಲಾಖೆಯ ವಾರ್ಷಿಕ ಯೋಜನೆಯನ್ನು ತಯಾರಿಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್‌ ಹಾಗೂ 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳವರಿಂದ ಒಪ್ಪಿಗೆ ಪಡೆದು ಹಣ ಬಿಡುಗಡೆ ಮಾಡಿಸಿಕೊಳ್ಳುವುದು. 
ತಾಲ್ಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಂಸ್ಥೆಗಳ ಮುಖ್ಯಸ್ಥರ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುವುದು ಹಾಗೂ 
ಕಾರ್ಯಾಲಯದ ಸಿಬ್ಬಂದಿಯವರ ಕೆಲಸಗಳನ್ನು ತಪಾಸಣೆ ಮಾಡುವುದು. 
ಮೇಲಾಧಿಕಾರಿಗಳಿಗೆ ತಿಂಗಳ, 3 ತಿಂಗಳ, ಅರ್ಧ ವರ್ಷದ ಹಾಗೂ ವರ್ಷದಲ್ಲಿ ಸಾಧಿಸಿದ ಪ್ರಗತಿ ಪತ್ರಿಕೆಗಳನ್ನು ಸಲ್ಲಿಸುವುದು. 
ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿಗಳಿಗೆ ತಿಂಗಳ ಖರ್ಚಿನ ಮಾಹಿತಿ, ಪಿರಾಡಿಕಲ್ಸ್‌ ಮಾಹಿತಿ ಹಾಗೂ ಚೆಕ್ಕುಗಳ ಶಿಷ್ಯ ವೇತನ 
ಮಂಜೂರು ಮಾಡಿ ಚೆಕ್‌ ಅಕೌಂಟ್ಸ್‌ ಮಾಹಿತಿ ತಯಾರಿಸಿ ಸಲ್ಲಿಸುವುದು. 
ತಾಲ್ಲೂಕಿನಲ್ಲಿಯ ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಶಾಲೆಗಳಿಗೆ ಹೋಗುವ ಮಕ್ಕಳ ಮಾಹಿತಿಯನ್ನು ಹಾಗೂ ಮೂಲಭೂತ 
ಮಾಹಿತಿಯನ್ನು ತಯಾರಿಸಿ ಇಡುವುದು. 


ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ 1 ರಿಂದ 10ನೇ ತರಗತಿಯ ಮೆಟ್ರಿಕ್‌ ಪೂರ್ವ ಶಿಷ್ಯ ವೇತನ ಹಾಗೂ ಮೆಟ್ರಿಕ್‌ ನಂತರದ 
ಶಿಷ್ಯ ವೇತನ ಮಂಜೂರು ಮಾಡುವುದು ಹಾಗೂ ಅದರ ಲೆಕ್ಕಪತ್ರ ಇಡುವುದು ಮತ್ತು ಶಿಷ್ಯ ವೇತನ ಹಂಚಿಕೆಯಾದ 
ಪಾವತಿಗಳನ್ನು ಇಡುವುದು 


೪೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





10. 


11. 


12. 


13. 


14. 


15. 


16. 


17. 


18. 


ತಾಲ್ಲೂಕಿನಲ್ಲಿಯ ಎಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಸಂಸ್ಥೆಗಳ ಪರಿವೀಕ್ಷಣೆ ಮಾಡುವುದಲ್ಲದೆ ಅನುದಾನಿತ ಮೆಟ್ರಿಕ್‌ 
ಪೂರ್ವ ಹಾಗೂ ಮೆಟ್ರಿಕ್‌ ನಂತರದ ವಸತಿ ನಿಲಯಗಳನ್ನು ವೀಕ್ಷಣೆ ಮಾಡುವುದು. 
ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣ 


ವಿತರಣೆ ಮಾಡುವುದು. 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಶಾಲೆಗೆ ಹೋಗುವ ಮಕ್ಕಳಿಗೆ ಪುಕ್ಕಟೆಯಾಗಿ ಕೊಡುವ ಸಮವಸ್ತ್ರ ಹಾಗೂ ಪಠ್ಯ 
ಪುಸ್ತಕಗಳನ್ನು ಹಾಗೂ ಇತರೆ ಶೈಕ್ಷಣಿಕ ಸಹಾಯವನ್ನು ಸರಿಯಾಗಿ ವಿತರಣೆ ಮಾಡಿದ್ದಾರೆಯೇ ಹೇಗೆ ಅನ್ನುವುದನ್ನು 
ಖಚಿತಪಡಿಸಿಕೊಳ್ಳುವುದು. 

ಪರಿಶಿಷ್ಟ ಜಾತಿಯ ಜನರ ಕಾಲೋನಿಯಲ್ಲಿ ವಯಸ್ಕರ ಶಿಕ್ಷಣ ಯುವಜನ ಇಲಾಖೆ ಹಾಗೂ ಸಹಕಾರ ಇಲಾಖೆಯ ವತಿಯಿಂದ 
ಸಂಸ್ಥೆಗಳನ್ನು ಸ್ಥಾಪಿಸುವುದರಲ್ಲಿ ಸಹಕಾರ ನೀಡುವುದು. 

ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಷ್ಯ ವೇತನ ಸರಿಯಾಗಿ ವಿತರಣೆ ಮಾಡಿದ ಬಗ್ಗೆ ಹಾಗೂ ಬುಕ್‌ ಬ್ಯಾಂಕ್‌ ಯೋಜನೆಯಲ್ಲಿ ನೀಡಿದ 
ಸವಲತ್ತುಗಳನ್ನು ಉಪಯೋಗಿಸಿದ ಬಗ್ಗೆ ತಪಾಸಣೆ ಮಾಡುವುದು. 

ವಸತಿ ನಿಲಯಗಳ ಕಟ್ಟಡ ಕಟ್ಟುವುದು, ಸಮಾಜ ಮಂದಿರ ಕಟ್ಟುವುದು, ಕಲ್ಯಾಣ ಮಂದಿರ ಕಟ್ಟುವುದು ಹಾಗೂ ಶಾಲಾ ಕಟ್ಟಡ 
ಕಟ್ಟುವುದನ್ನು ಪರಿಶೀಲಿಸುವುದು ಹಾಗೂ ಕಾರ್ಯಗತ ಮಾಡುವುದು. 

ಟಿ.ಎಸ್‌.ಪಿ. ಯೋಜನೆ ಹೊರತುಪಡಿಸಿ ಹುಡ್ಕೋ, ಎನ್‌ಆರ್‌ಇಪಿ, ಪಿಎಲ್‌ಬಿಆರ್‌, ಎಲ್‌ಸಿಎಚ್‌ ಯೋಜನೆ ಅಡಿಯಲ್ಲಿ 
ಯೋಗ್ಯ ಫಲಾನುಭವಿಗಳನ್ನು ಗುರುತಿಸುವುದು ಹಾಗೂ ಆಯ್ಕೆ ಮಾಡಿ ಸಂಬಂಧಿಸಿದ ಇಲಾಖೆಗೆ ಒದಗಿಸುವುದು. 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರ ಮೇಲೆ ನಡೆದ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಆರ್‌ ಸೆಲ್ಲಿನ 
ಅಧಿಕಾರಿಗಳೊಂದಿಗೆ ಸಹಕರಿಸುವುದು ಹಾಗೂ ತಾಲ್ಲೂಕು ಮಟ್ಟದ ನಾಗರೀಕ ಹಕ್ಕು ಸಂರಕ್ಷಣಾ ಸಮಿತಿಯ 
ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸುವುದು. 

ನೈಸರ್ಗಿಕವಾಗಿ ಲುಕ್ಸಾನು ಹಾಗೂ ಬೆಂಕಿ ಅನಾಹುತದಲ್ಲಿ ನೊಂದ ಫಲಾನುಭವಿಗಳಿಗೆ ಧನಸಹಾಯ ಮಾಡುವಲ್ಲಿ 
ಪ್ರಯತ್ನಿಸುವುದು. 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರ ಸಲುವಾಗಿ ಮನೆ, ಜಾಗೆ, ಸಾನ ಜಾತೆ, ಈಗಿನ ಕಾಲೋನಿಯನ್ನು ಹೆಚ್ಚಿಸುವ ಬಗ್ಗೆ 
ಹಾಗೂ ಪ್ರತ್ಯೇಕ ಕಾಲೋನಿ ನಿರ್ಮಾಣ ಬಗ್ಗೆ, ಸಮಾಜ ಕಲ್ಯಾಣ ಇಲಾಖೆಯ ಸಂಸ್ಥೆಗಳ ಕಟ್ಟಡ ನಿರ್ಮಾಣ ಬಗ್ಗೆ ಭೂಮಿ 
ಖರೀದಿ ಬಗ್ಗೆ, ಪ್ರಕರಣಗಳನ್ನು ತಯಾರಿಸುವುದು. ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರಿಗೆ ಮನೆಗಳ ನಿರ್ಮಾಣ 
ಮಾಡಲು ಮಂಜೂರಾದ ಭೂಮಿಯನ್ನು ಹಾಗೂ ಲೀಜ್‌ ಮೇಲೆ ಕೊಟ್ಟ ಭೂಮಿಯನ್ನು ವಶಪಡಿಸಿಕೊಳ್ಳುವ ಕ್ರಮ 
ಜರುಗಿಸುವುದು. ಸರಕಾರಿ ಗಾಂವಠಾಣ ಜಾಗೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಮನೆ ಕಟ್ಟಲು ಕಂದಾಯ ಇಲಾಖೆಯಿಂದ 
ಪಡೆದುಕೊಳ್ಳುವ ಕ್ರಮ ಜರುಗಿಸುವುದು. 


ಆರ್ಥಿಕ ಮತ್ತು ಅಭಿವೃದ್ಧಿ 


19. 


20. 


21. 


22. 


23. 


24. 


25. 


26. 


ಇತರೆ: 


27. 


28. 


ಪರಿಶಿಷ್ಟ ಜಾತಿ:ಪರಿಶಿಷ್ಟ ವರ್ಗದ ಜನರ ಒಕ್ಕಲುತನ ಕಾಲೋನಿಗಳನ್ನು ನಿರ್ವಹಿಸುವುದು ಹಾಗೂ ಜಾಯಿಂಟ್‌ ಫಾರ್ಮ್‌, 
ಕೈಗಾರಿಕೆ, ಕೂಲಿಕಾರ ಸಹಕಾರಿ ಸಂಘಗಳನ್ನು ಅವರ ಅನುಕೂಲಕ್ಕಾಗಿ ಮಾಡುವುದು. 

ತಾಲ್ಲೂಕಿನಲ್ಲಿ ಪರಿಶಿಷ್ಟ ಜಾತಿ:ಪರಿಶಿಷ್ಟ ವರ್ಗದ ಸೋಷಿಯಲ್‌ ಹಾಗೂ ಎಕನಾಮಿಕ್‌ ಸರ್ವೆ ಮಾಡಿ ಫಲಾನುಭವಿಗಳನ್ನು 
ವಿಶೇಷ ಘಟಕ ಯೋಜನೆ:ಐಆರ್‌ಡಿಪಿ:ಟಿಎಸ್‌ಪಿ: ಅಂತ್ಯೋದಯ:ಟ್ರಾಯಜಂ ಯೋಜನೆಗಳ ಸಾಮಾಜಿಕ ಆರ್ಥಿಕ ಸಮೀಕ್ಷೆ 
ಕೈಕೊಳ್ಳುವುದು. 

ಭೂ ರೈತ ಕಾರ್ಮಿಕರನ್ನು ಗುರುತಿಸುವುದು. 

ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಯ್ದಿರಿಸಿದ ಶೇಕಡಾ 18 ಹಣದಲ್ಲಿ ಯೋಜನೆಗಳನ್ನು ಕಾರ್ಯಗತ ಮಾಡುವುದು. 

ಅಂತರಜಾತಿ ವಿವಾಹವಾದ ದಂಪತಿಗಳಿಗೆ ಸಹಾಯಧನ ಮಂಜೂರಿ ಕುರಿತು ಪ್ರಕರಣ ತಯಾರಿಸುವುದು. 

ಪರಿಶಿಷ್ಟ ಜಾತಿಯ ಜನರ ವಾಸದ ಮನೆಗಳಿಗೆ ಹಾಗೂ ಕಾಲೋನಿಗೆ ವಿದ್ಯುತ್‌ ಪೂರೈಕೆ ಕುರಿತು ಹಾಗೂ ಕುಡಿಯುವ ನೀರಿನ 
ಪೂರೈಕೆ ಕುರಿತು ಸಮೀಕ್ಷೆ ಮಾಡುವುದು. 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರು ಯಾರು ವೃದ್ದಾಪ್ಯ ವೇತನ, ವಿಧವಾ ವೇತನ, ಹೆರಿಗೆ ಭತ್ಯೆ, ಅಂಗವಿಕಲರ ಭತ್ಯೆ 
ಮತ್ತು ಕ್ರಾನಿಕ್‌ ರೋಗದಿಂದ ಬಳಲುವವರು ಇಂತಹ ಫಲಾನುಭವಿಗಳನ್ನು ಗುರುತಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ 
ಭೇಟಿಯಾಗಿ ಮಂಜೂರಿಸುವುದು. 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರು ತಮ್ಮ ಭೂಮಿಗಳನ್ನು ಮರಳಿ ಪಡೆಯುವಲ್ಲಿ ಸಹಾಯ ಮಾಡುವುದು ಹಾಗೂ 
ಭೂಮಿ ಮಂಜೂರಿಯಲ್ಲಿಯೂ ಸಹಾಯ ಮಾಡುವುದು. 


ಸರ್ಕಾರಿ ಇಲಾಖೆ, ಅರೆ ಸರ್ಕಾರಿ ಇಲಾಖೆ, ಸ್ಥಳೀಯ ಸಂಸ್ಥೆ ಮತ್ತು ಔದ್ಯೋಗಿಕಗಳಲ್ಲಿ ಪರಿಶಿಷ್ಟ ಜಾತಿ:ಪರಿಶಿಷ್ಟ ವರ್ಗದ 
ಅಭ್ಯರ್ಥಿಗಳನ್ನು ಸರ್ಕಾರಿ ನಿಯಮಾವಳಿ ಪ್ರಕಾರ ನೇಮಕಾತಿ ಮಾಡಿದ ಬಗ್ಗೆ ಪರಿಶೀಲನೆ ಮಾಡಿ ಜಿಲ್ಲಾ ಸಮಾಜ ಕಲ್ಯಾಣ 
ಅಧಿಕಾರಿಗಳಿಗೆ ವರದಿ ಸಲ್ಲಿಸುವುದು. 

ಇತರೆ ಇಲಾಖೆಯಿಂದ ಜಾತಿ ಪರಿಶೀಲನೆ ಅಂತಾ ಬಂದ ಜಾತಿ ಪ್ರಮಾಣ ಪತ್ರಗಳ ಸಿಂಧುತ್ವವನ್ನು ಪರಿಶೀಲನೆ ಮಾಡುವುದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೬೭ 





29. 


30. 


ಸರ್ಕಾರಿ ಸಂಘಗಳಲ್ಲಿ ಯೂತ್‌ ಕ್ಷಬ್‌ಗಳಲ್ಲಿ ಮಹಿಳಾ ಮಂಡಳಿಗಳಲ್ಲಿ ಸ್ಥಳೀಯ ಅಭಿವೃದ್ಧಿ ಬ್ಯಾಂಕ್‌ಗಳಲ್ಲಿ ಪರಿಶಿಷ್ಟ ಜಾತಿ: 
ಪರಿಶಿಷ್ಟ ವರ್ಗದ ಜನರು ಸದಸ್ಯತ್ವ ಹೊಂದಲು ಪ್ರೋತ್ಸಾಹಿಸುವುದು. 

ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕು ಪಂಚಾಯತ್‌: ಜಿಲ್ಲಾ ಸಮಾಜ ಕಲ್ಮಾಣ ಅಧಿಕಾರಿಗಳು: ಜಿಲ್ಲಾ ಪಂಚಾಯತ್‌ 
ಅಧಿಕಾರಿಗಳು ಹಾಗೂ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ರವರು ವಹಿಸುವ ಯಾವುದೇ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸುವುದು. 


. ಕಛೇರಿ ಸಿಬ್ಬಂದಿಯವರ ಕರ್ತವ್ಯ ನಿರ್ವಹಣೆ ವಿವರಗಳು: 


ಕಛೇರಿ ಸಿಬ್ಬಂದಿ ವರ್ಗದವರು ಸಂಬಂಧಿಸಿದ ಅಧಿಕಾರಿಗಳ ವ್ಯಾಪ್ತಿಯಡಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ಆಯಾ 


ಅಧಿಕಾರಿಗಳಿಗೆ ಪೂರಕವಾಗಿ ಸಹಾಯವಾಗುವಂತೆ ಕಾರ್ಯ ನಿರ್ವಹಿಸುವರು. ಸಾರ್ವಜನಿಕರಿಂದ, ಮೇಲಾಧಿಕಾರಿಗಳ ಕಛೇರಿಯಿಂದ 
ಹಾಗೂ ಅಧೀನ ಅಧಿಕಾರಿಗಳಿಂದ ಬರುವಂತಹ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಸ್ವೀಕರಿಸಿ, ಸಂಬಂಧಿಸಿದ 
ಅಧಿಕಾರಿಗಳ ಹಾಗೂ ಕಛೇರಿ ಅಧೀಕ್ಷಕರ ಕಿರು ಸಹಿ ಮಾಡಿಸಿದ ನಂತರ ಸದರಿ ಪತ್ರಗಳನ್ನು ನೋಂದಾಯಿಸಿ, ಸಂಬಂಧಪಟ್ಟ ವಿಷಯ 
ನಿರ್ವಾಹಕರಿಗೆ ಸ್ವೀಕೃತಿ ಪಡೆದು ನೀಡಲಾಗುವುದು. 


ತುರ್ತು ಟಪಾಲುಗಳ ಬಗ್ಗೆ ಆದ್ಯತೆ ಮೇರೆಗೆ ವಿಷಯ ನಿರ್ವಾಹಕರು ಕಛೇರಿ ಕೈಪಿಡಿಯ ಪ್ರಕಾರ, ಕಡತವನ್ನು ಪ್ರಾರಂಭಿಸಿ, 


ಅಧಿಕಾರಿಗಳ ಅನುಮೋದನೆಗಾಗಿ ಅಥವಾ ಮಂಜೂರಾತಿಗಾಗಿ ಕ್ರಮ ಕೈಗೊಳ್ಳುವರು. 


3. 


CAB 


ಇಲಾಖೆಯು ತನ್ನ ಪ್ರಕಾರ್ಯಗಳನ್ನು ನಿರ್ವಹಿಸುವಲ್ಲಿ ರೂಪಿಸಿರುವ ಗುಣಮಟ್ಟಗಳು: 
ಕಛೇರಿಯಲ್ಲಿ ಸ್ವೀಕರಿಸಲಾಗುವ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ನೋಂದಾಯಿಸಿ, ಆ ದಿನವೇ 
ವಿಷಯ ನಿರ್ವಾಹಕರಿಗೆ ನೀಡುವಂತಹ ವ್ಯವಸ್ಥೆ ಹಾಗೂ ನಿಗದಿತ ಅವಧಿಯೊಳಗೆ ಇತ್ಯರ್ಥಪಡಿಸುವುದು. 
ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಾಡಲು ಮಾಸಿಕ ಸಭೆಗಳನ್ನು ಏರ್ಪಡಿಸುವುದು. 
ಆಗಿಂದಾಗ್ಗೆ ಅಧಿಕಾರಿಗಳಿಂದ ಹಾಗೂ ಕಛೇರಿ ಅಧೀಕ್ಷಕರಿಂದ ವಿಷಯ ನಿರ್ವಾಹಕರ ಮೇಜು ತಪಾಸಣೆ ಕಾರ್ಯ. 
ಇಲಾಖಾ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರಿಗೆ ಕಾರ್ಯಾಗಾರ ನಡೆಸುವುದು. 
ಸರ್ಕಾರವು: ಮೇಲಾಧಿಕಾರಿಗಳು ನೀಡುವ ಆದೇಶಗಳನ್ನು ಹಾಗೂ ಸುತ್ತೋಲೆಗಳನ್ನು ತ್ವರಿತಗತಿಯಲ್ಲಿ ಪಾಲಿಸುವುದು. 
ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆಯ ಬಗ್ಗೆ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ ನೀಡುವುದು. 
ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಾಗರೀಕರಿಗೆ ದೊರೆಯಬಹುದಾದ ಅನುಕೂಲತೆಯ ವಿವರಗಳು: 
ಇಲಾಖೆಯ ಕಾರ್ಯಕ್ರಮ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು, ಆದೇಶಗಳು, ವಾರ್ಷಿಕ ಸಂಕಲನ ಕ್ರಿಯಾ 
ಯೋಜನೆ ಹಾಗೂ ಕಿರು ಹೊತ್ತಿಗೆಗಳನ್ನು ಸಾರ್ವಜನಿಕರ ಪ್ರಕಟಣೆಗಾಗಿ ನೀಡುವುದು. 
ಸಾರ್ವಜನಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದಂತೆ, ಪ್ರತ್ಯೇಕ ಸಂಪರ್ಕಾಧಿಕಾರಿಗಳನ್ನು ನೇಮಿಸಿರುವುದು. 
ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ರೀತ್ಯಾ ರಾಜ್ಯ ಮಟ್ಟದಲ್ಲಿ, ಜಂಟಿ ನಿರ್ದೇಶಕರು (ವಿ.ಘ.ಯೋ) 
ಯವರನ್ನು ಸಕ್ಷಮ ಪ್ರಾಧಿಕಾರವಾಗಿ ಹಾಗೂ ಸಮಾಜ ಕಲ್ಯಾಣ ಆಯುಕ್ತರವರನ್ನು ಮೇಲ್ಮನವಿ ಪ್ರಾಧಿಕಾರವನ್ನಾಗಿ, ಹಾಗೂ 
ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿಗಳನ್ನು ಸಕ್ಷಮ ಪ್ರಾಧಿಕಾರವನ್ನಾಗಿ, ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ರವರನ್ನು ಮೇಲನವಿ ಪ್ರಾಧಿಕಾರಿಯನ್ನಾಗಿಯೂ, ಅದೇ ರೀತಿ ತಾಲ್ಲೂಕು ಮಟ್ಟದಲ್ಲಿ 
ಕಛೇರಿ ಅಧೀಕ್ಷಕರನ್ನು ಸಕ್ಷಮ ಪ್ರಾಧಿಕಾರಿಯಾಗಿ ಹಾಗೂ ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳನ್ನು ಮೇಲ್ಮನವಿ 
ಪ್ರಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 
ಇಲಾಖೆಯಲ್ಲಿ ಮಂಜೂರಾತಿಗಾಗಿ ನೀಡಲಾಗಿರುವ ಕಾಲಾವಧಿ ನಿಗದಿ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂಥ 
ಕಾರ್ಯಪಟ್ಟಿ ಮಾಡಿ ಪ್ರಕಟಿಸಿದೆ. 

ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು, 


ಪಿ.ಆರ್‌.252 ಧಾರವಾಡ ತಾಲ್ಲೂಕು, 


ಧಾರವಾಡ ಜಿಲ್ಲೆ. 
ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳ ಕಛೇರಿ, ಶಿಗ್ಗಾಂವ ತಾಲ್ಲೂಕು, ಹಾವೇರಿ ಜಿಲ್ಲೆ 
ಸಂಖ್ಯೆ: ತಾಸಕ:ಸಿಆರ್‌:2003-04, ಶಿಗ್ಗಾಂವ, ದಿನಾಂಕ:10ನೇ ಫೆಬ್ರವರಿ, 2004 


ವಿಷಯ: ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ಹಾಗೂ 2002ರ ಅನುಷ್ಠಾನದ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 56 ಯೋಮಸ 02(1) ದಿನಾಂಕ:18.07.2002. 


ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2000 ಮತ್ತು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮಗಳು 


2002 ಈಗಾಗಲೇ ಜಾರಿಗೆ ಬಂದಿದ್ದು, ಸದರಿ ಅಧಿನಿಯಮದ ರೀತ್ಯಾ, ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಗಳು (ಕಛೇರಿಗಳು) ಅಧಿನಿಯಮದ 
ಸೆಕ್ಷನ್‌ 2(ಎ) ಅಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ, ಸಕ್ಷಮ ಹಾಗೂ ಮೇಲ್ಲವವಿ ಪ್ರಾಧಿಕಾರಗಳನ್ನು ನೇಮಿಸಬೇಕಾಗಿರುತ್ತದೆ. ಅದರಂತೆ 
ತಾಲ್ಲೂಕು ಮಟ್ಟದ ಹಂತದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಸಕ್ಷಮ ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳಾಗಿ ಈ 
ಕೆಳಗಿನಂತೆ ನೇಮಿಸಲಾಗಿದೆ. 


೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 








ಸಕ್ಷಮ ಪ್ರಾಧಿಕಾರ ಅಪೀಲು ಪ್ರಾಧಿಕಾರ 
ತಾಲ್ಲೂಕು ಮಟ್ಟದಲ್ಲಿ ಕಛೇರಿ ಅಧೀಕಕರು ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳು 

ಸರ್ಕಾರದ ಅಧಿನಿಯಮದ ಸೆಕ್ಷನ್‌ 3(ಬಿ) ಅಡಿಯಲ್ಲಿ ನಿಗದಿಪಡಿಸಿದಂತೆ, ಈ ಕೆಳಗೆ ತಿಳಿಸಿರುವ 4 ಶೀರ್ಷಿಕೆಗಳಲ್ಲಿ ತಿಳಿಸಿರುವ 

ವಿವರಗಳನ್ನು ಸಾರ್ವಜನಿಕ ಪ್ರಕಟಣೆಗಾಗಿ ಈ ಕೆಳಗಿನಂತೆ ತಿಳಿಯಪಡಿಸಿದೆ. 
1. ಇಲಾಖೆಯ ಸಂಘಟನೆ, ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು: 

ತಾಲ್ಲೂಕು ಹಂತದಲ್ಲಿ ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳ ಕಛೇರಿಯು ತಾಲ್ಲೂಕು ಪಂಚಾಯತ್‌ನ ವ್ಯಾಪ್ತಿಯಡಿಯಲ್ಲಿ 
ಕಾರ್ಯ ನಿರ್ವಹಿಸುತ್ತಿದ್ದು, ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಕಛೇರಿಯ ಮುಖ್ಯಸ್ಥರಾಗಿರುತ್ತಾರೆ. ಇವರಿಗೆ ಸಹಕರಿಸಲು ಸದರಿ 
ಕಛೇರಿಯಲ್ಲಿ ಈ ಕೆಳಗಿನಂತೆ ಪೂರಕ ಸಿಬ್ಬಂದಿ ವ್ಯವಸ್ಥೆ ಇರುತ್ತದೆ. 





1. ಕಛೇರಿ ಅಧೀಕ್ಷಕರು - 1 ಹುದ್ದೆ 

2. ಪ್ರಥಮ ದರ್ಜೆ ಸಹಾಯಕರು - 1 ಹುದ್ದೆ 

3. ದ್ವಿತೀಯ ದರ್ಜೆ ಸಹಾಯಕರು - 1 ಹುದ್ದೆ 

4. ಬೆರಳಚ್ಚುಗಾರರು - 1 ಹುದ್ದೆ 

5. ಗ್ರೂಪ್‌ "ಡಿ' ನೌಕರರು - 1 ಹುದ್ದೆ 

ಈ ಕಾರ್ಯಾಲಯದ ಅಧೀನದಲ್ಲಿ ಈ ಕೆಳಗಿನಂತೆ ಸಂಸ್ಥೆಗಳು ಬರುತ್ತವೆ. 

1. ಸರ್ಕಾರಿ ಸಾರ್ವಜನಿಕ ಮೆ. ಪೂ, ಬಾಲಕರ ವಸತಿ ನಿಲಯ, ಶಿಗ್ಗಾಂವ. 
2. ಸರ್ಕಾರಿ ಸಾರ್ವಜನಿಕ ಮೆ. ಪೂ, ಬಾಲಕಿಯರ ವಸತಿ ನಿಲಯ, ಶಿಗ್ಗಾಂವ. 
3. ಸರ್ಕಾರಿ ಸಾರ್ವಜನಿಕ ಬಾಲಕಿಯರ ವಸತಿ ನಿಲಯ ಬಂಕಾಪೂರ 
4. ಸರ್ಕಾರಿ, ಪ.ಪಂ. ಮೆ. ಪೂ. ಬಾಲಕರ ವಸತಿ ನಿಲಯ ಹಿರೇಬೆಂಡಿಗೇರಿ 
5. ಸರ್ಕಾರಿ ಮೆ. ಪೂ. ಬಾಲಕರ ವಸತಿ ನಿಲಯ ತಡಸ 
6. ಸರ್ಕಾರಿ ಪ.ಪಂ. ಬಾಲಕರ ವಸತಿ ನಿಲಯ ಅತ್ತಿಗೇರಿ 
7. ಸರ್ಕಾರಿ ಸಾರ್ವಜನಿಕ ಆಶ್ರಮ ಶಾಲೆ ಶಿಗ್ಗಾಂವ. 


ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ತಾಲ್ಲೂಕು ಮಟ್ಟದಲ್ಲಿ ಪ.ಜಾತಿ.:ಪ.ವರ್ಗಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ 

ಈ ಕೆಳಕಂಡ ಶೈಕ್ಷಣಿಕ ಮತ್ತು ಆರ್ಥಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 

1. ಕಾನೂನು ಪದವೀಧರರಿಗೆ ಧನ ಸಹಾಯ. 
ನರ್ಸರಿ ಮತ್ತು ಮಹಿಳಾ ಕಲ್ಯಾಣ ಕೇಂದ್ರ. 
ಮೆಟ್ರಿಕ್‌ ನಂತರದ ಪ.ಜಾ:ಪ.ವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನ. 
ಪ್ರಥಮ ಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪ.ಜಾ:ಪ.ವರ್ಗ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣ 
ಎಸ್‌.ಸಿ:ಎಸ್‌.ಟಿ: ವಿದ್ಯಾರ್ಥಿಗಳಿಗೆ. 
5 ಪ.ಜಾತಿ:ಪ.ವರ್ಗ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ. 
6. ಪ.ಜಾತಿ:ಪ.ವರ್ಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ವಿದ್ಯಾರ್ಥಿವೇತನ. 
7. ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯಗಳು. 
8 
9 


ಸು ಸ್ದಾ 


1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆ ಸೌಲಭ್ಯ. 
... ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಪಾಲಕರ ಮಕ್ಕಳಿಗೆ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ. 
10. ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗ 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ. 
11. ಅಸ್ಪೃಶ್ಯತಾ ವಿಚಾರಣೆ ಕಾರ್ಯಕ್ರಮಗಳ ಅನುಷ್ಠಾನ. 
12. ಜಾತಿ ಪರಿಶೀಲನೆ. 
13. ವಿಶೇಷ ಘಟಕ ಯೋಜನೆ ಕಾರ್ಯಕ್ರಮಗಳ ಅನುಷ್ಠಾನ. 
14. ಗಿರಿಜನ ಉಪಯೋಜನೆಯಡಿ ಕಾರ್ಯಕ್ರಮಗಳ ಅನುಷ್ಠಾನ. 
15... 67ನೇ ತರಗತಿ ಪ.ಜಾತಿ ಬಾಲಕಿಯರಿಗೆ ಪ್ರೋತ್ಸಾಹ ಶಿಷ್ಯ ವೇತನ. 
16. 8 ರಿಂದ 10ನೇ ತರಗತಿ ಪ.ಜಾತಿ: ಪ.ಪಂ. ಬಾಲಕಿಯರಿಗೆ ಪ್ರೋತ್ಸಾಹ ಶಿಷ್ಯ ವೇತನ. 
17. ಪ್ರಥಮ ಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ಪ.ಜಾ., ಪ.ವ. ಕಾಲೇಜು ವಿದ್ಯಾರ್ಥಿಗಳಿಗೆ ಬಹುಮಾನ 
ಹಣ. 
18.  ಅಂತರ್‌ಜಾತಿ ವಿವಾಹವಾದ ದಂಪತಿಗಳಿಗೆ ಪ್ರೋತ್ಸಾಹ ಧನ. 
2. ಅಧಿಕಾರಿಗಳು ಮತ್ತು ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ 
ಕಾರ್ಯವಿಧಾನ: 
ಮೇಲೆ ವಿವರಿಸಿರುವಂತೆ, ಶೀರ್ಷಿಕೆ (10ರಲ್ಲಿ ತಿಳಿಸಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ತಾಲ್ಲೂಕು ಸಮಾಜ 
ಕಲ್ಯಾಣಾಧಿಕಾರಿಗಳ ಕಛೇರಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ಎಲ್ಲಾ ವಿಷಯಗಳ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಅಧಿಕಾರವು 
ತಾಲ್ಲೂಕು ಮಟ್ಟದಲ್ಲಿ, ಸಂಬಂಧಿಸಿದ ತಾಲ್ಲೂಕು ಪಂಚಾಯತ್‌ನ ಕಾರ್ಯ ನಿರ್ವಾಹಣಾ ಅಧಿಕಾರಿಗಳಿಗೆ ಇರುತ್ತದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೬೯ 





ಅಧಿಕಾರಿಗಳ ಕರ್ತವ್ಯಗಳು: 
1) ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕರ್ತವ್ಯಗಳು: ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ನಿರ್ವಹಿಸುವ 
ಪ್ರತಿಯೊಂದು ಕರ್ತವ್ಯಗಳ ಬಗ್ಗೆ ಜಾಬ್‌ ಚಾರ್ಟ್‌ ಪ್ರತಿ ಲಗತ್ತಿಸಿದೆ. 
2) ಕಛೇರಿ ಸಿಬ್ಬಂದಿಯವರ ಕರ್ತವ್ಯ ನಿರ್ವಹಣೆ ವಿವರಗಳು: 
ಕಛೇರಿ ಸಿಬ್ಬಂದಿಯವರು ಸಂಬಂಧಿಸಿದ ಅಧಿಕಾರಿಗಳ ವ್ಯಾಪ್ತಿಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಧಿಕಾರಿಗಳಿಗೆ ಪೂರಕವಾಗಿ 
ಸಹಾಯವಾಗುವಂತೆ ಕಾರ್ಯನಿರ್ವಹಿಸುವುದು ಸಾರ್ವಜನಿಕರಿಂದ ಮೇಲಾಧಿಕಾರಿಗಳ ಕಛೇರಿಯಿಂದ ಹಾಗೂ ಅಧೀನ ಅಧಿಕಾರಿಗಳಿಂದ 
ಬರುವಂತಹ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಸ್ವೀಕರಿಸಿ ಸಂಬಂಧಿಸಿದ ಅಧಿಕಾರಿಗಳ ಹಾಗೂ ಕಛೇರಿ ಅಧೀಕ್ಷಕರ 
ಸಹಿ ಮಾಡಿಸಿದ ನಂತರ ಸದರಿ ಪತ್ರಗಳನ್ನು ನೋಂದಾಯಿಸಿ ಸಂಬಂಧಪಟ್ಟ ನಿರ್ದೇಶಕರಿಗೆ ಸ್ವೀಕೃತಿ ಪಡೆದು ನೀಡಲಾಗುವುದು. 
ತುರ್ತು ಟಪಾಲುಗಳ ಬಗ್ಗೆ ಆದ್ಯತೆ ಮೇರೆಗೆ ವಿಷಯ ನಿರ್ವಾಹಕರು ಕಛೇರಿ ಕೈಪಿಡಿಯ ಪ್ರಕಾರ ಕಡತವನ್ನು ಪ್ರಾರಂಭಿಸಿ 
ಅಧಿಕಾರಿಗಳ ಅನುಮೋದನೆಗಾಗಿ ಅಥವಾ ಮಂಜೂರಾತಿಗಾಗಿ ಕ್ರಮ ಕೈಗೊಳ್ಳುವುದು. 

1. ಇಲಾಖೆಯು ತನ್ನ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ರೂಪಿಸಿರುವ ಗುಣಮಟ್ಟಗಳು: 

1. ಕಛೇರಿಯಲ್ಲಿ ಸ್ವೀಕರಿಸಲಾಗುವ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ನೋಂದಾಯಿಸಿದ ಆ ದಿನವೇ 
ವಿಷಯ ನಿರ್ವಾಹಕರಿಗೆ ನೀಡುವಂತಹ ವ್ಯವಸ್ಥೆ ಹಾಗೂ ನಿಗದಿತ ಅವಧಿಯೊಳಗೆ ಇತ್ಕರ್ಥಪಡಿಸುವುದು. 

ಕಾರ್ಯಕ್ರಮಗಳು ಪ್ರಗತಿ ಪರಿಶೀಲನೆ ಮಾಡಲು ಮಾಸಿಕ ಸಭೆಗಳನ್ನು ನಿರ್ವಹಿಸುವುದು. 

ಆಗಿಂದಾಗ್ಗೆ ಅಧಿಕಾರಿಗಳಿಂದ ಹಾಗೂ ಕಛೇರಿ ಅಧೀಕ್ಷಕರಿಂದ ವಿಷಯ ನಿರ್ವಾಹಕರ ಮೇಜು ತಪಾಸಣೆ ಕಾರ್ಯ. 

ಇಡಿ ಇಲಾಖಾ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರಿಗೆ ಕಾರ್ಯಾಗಾರ ನಡೆಸುವುದು. 

ಸಮಾಜ ಕಲ್ಯಾಣ ಇಲಾಖೆಯ ಮೇಲಾಧಿಕಾರಿಗಳು ನೀಡುವ ಆದೇಶಗಳನ್ನು ಹಾಗೂ ಸುತ್ತೋಲೆಗಳನ್ನು ತ್ವರಿತಗತಿಯಲ್ಲಿ 

ಪಾಲಿಸುವುದು. 

6... ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆಯ ಬಗ್ಗೆ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ ನೀಡುವುದು. 

4. ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಾಗರೀಕರಿಗೆ ದೊರೆಯಬಹುದಾದ ಅನುಕೂಲತೆಯ ವಿವರಗಳು: 

1. ಇಲಾಖೆಯ ಕಾರ್ಯಕ್ರಮ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು, ಆದೇಶಗಳು, ವಾರ್ಷಿಕ ಸಂಕಲನ ಕ್ರಿಯಾ 
ಯೋಜನೆ ಹಾಗೂ ಕಿರು ಹೊತ್ತಿಗೆಗಳನ್ನು ಸಾರ್ವಜನಿಕರ ಪ್ರಕಟಣೆಗಾಗಿ ನೀಡುವುದು. 

2. ಸಾರ್ವಜನಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದಂತೆ, ಪ್ರತ್ಯೇಕ ಸಂಪರ್ಕಾಧಿಕಾರಿಗಳನ್ನು ನೇಮಿಸಿರುವುದು. 

3. ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ ರೀತ್ಯಾ ರಾಜ್ಯ ಮಟ್ಟದಲ್ಲಿ, ಜಂಟಿ ನಿರ್ದೇಶಕರು (ವಿ.ಘ.ಯೋ) 
ಯವರನ್ನು ಸಕ್ಷಮ ಪ್ರಾಧಿಕಾರವಾಗಿ ಹಾಗೂ ಸಮಾಜ ಕಲ್ಯಾಣ ಆಯುಕ್ತರವರನ್ನು ಮೇಲ್ಮನವಿ ಪ್ರಾಧಿಕಾರವನ್ನಾಗಿ, ಹಾಗೂ 
ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿಗಳನ್ನು ಸಕ್ಷಮ ಪ್ರಾಧಿಕಾರವನ್ನಾಗಿ, ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ರವರನ್ನು ಮೇಲನವಿ ಪ್ರಾಧಿಕಾರಿಯನ್ನಾಗಿಯೂ, ಅದೇ ರೀತಿ ತಾಲ್ಲೂಕು ಮಟ್ಟದಲ್ಲಿ 
ಕಛೇರಿ ಅಧೀಕ್ಷಕರನ್ನು ಸಕ್ಷಮ ಪ್ರಾಧಿಕಾರಿಯಾಗಿ ಹಾಗೂ ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳನ್ನು ಮೇಲ್ಮನವಿ 
ಪ್ರಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

4. ಇಲಾಖೆಯಲ್ಲಿ ಮಂಜೂರಾತಿಗಾಗಿ ನೀಡಲಾಗಿರುವ ಕಾಲಾವಧಿ ನಿಗದಿ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ 
ಕಾರ್ಯಪಟ್ಟಿ ಮಾಡಿ ಪ್ರಕಟಿಸುವೆ. 


um & YW NW 


ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು, 
ಶಿಗ್ಗಾಂವ ತಾಲ್ಲೂಕು, 
ಹಾವೇರಿ ಜಿಲ್ಲೆ. 


JOB CHART OF TALUK SOCIAL WELFARE OFFICERS 
(G.0. No. SWL.293 SET 87 Dated:19th September, 1987) 
Basic functions: 

1. To work as liaison and implementing/ Executive Officer for the welfare of SC/STs in the taluk. 

2. To tour not less than 15 days with 10 night halts and they must specifically visit harijan basthis. 

3. To prepare detailed annual Action plan of various programmes for the welfare SC/STs in the taluk 
and submit to the Deputy Commissioners and District Social Welfare Officer of the districts for sanction of 
grants. 

4. To supervise the work of head of Social Welfare institutions in the taluk including table inspection 
of office staff. 

5. To send monthly, quarterly, half yearly and annual progress reports. 

6. To send monthly expenditure statements and cheque account statements to the District Social 
Welfare Officer. 

7. To Conduct survey of SC/STs children attending schools and maintain basic statistics of the taluk. 


೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





Education: 

8. To Sanction prematric and postmatric scholarships to SC/STs students studying from V to ೫ Std. 
including maintenance of Accounts/ Acquittance. 

9. To maintain all Social Welfare institutions in the taluk and supervise all Grant-in-aid hostels both 
Pre-matric and Post-matric. 

10. To disburse award of prize money to the SSLC students who secure | Class in first attempt. 

11. To ensure proper distribution of free uniforms, text books, and other educational aids to SC/STs 
School going children. 

12. To Co-operate with Adult Education, Youth Services and Co-operative Departments for starting 
their agencies in harijan basthis. 

13. To Supervise proper distribution of scholarship in the institutions including establishment of Book 
Banks. 

Health & Housing: 

14. To supervise, implement construction of hostel buildings, community centre buildings, kalyan 
mandira, school buildings. 

15. To identify, select and sponsor the names of eligible beneficiaries under HUDCO, NREP, PLGP, 
LCH to various implementing departments except under TSP. 

16. To Co-operate with officials/officers of CPE Cell to remedy the atrocities on SC/STs and he will be 
Member Secretary for protection and safe guard of the Taluk level Committee. 

17. To provide financial assistance to the victims of fire accidents and other natural calamities. 

18. To initiate all land acquitions cases Pertaining to grant of house sites, burial grounds, 
establishment and extension of existing colonies, construction of buildings for location of Social Welfare 
Institutions. Take possession of lands acquired leased, alienated for distribution of house sites to SC/STs 
people. To secure Government waste lands from revenue authorities for development and distribution of 
house sites. 

Economic Development: 

19. To maintain Agricultural colonies of SC/STs organize establishment of Joint farming, industrial, 
labour and service Co-operative societies for the betterment of these people. 

20. To conduct socio/economic survey and identify beneficiaries under SCP/IRDP/TSP/Anthyodaya/ 
TRYSEM/Tali Bhagya/ IRDP/Ganga Kalyan/Bhagya Jyothi/Negilu Bhagya as also sponser and implement 
the programmes for the welfare of SC/STs in the taluk. 

21. To identify, rehabilitate released bonded labourers. 

22. To implement various schemes under 18 % funds of local bodies. 

23. To build up records to provide Financial Assistance to the persons contracting under intercaste 
marriage. 

24. To conduct survey for providing drinking water, electricity to harijan Basthis and Residential 
houses. 

25. To identify SC/STs persons eligible for old age pension, widow pension, maternity benefits, 
pension for physically handicapped and persons suffering from chronic diseases and approach concerned 
authorities for relief. 

26. To assist SC/STs to get their lands restored wherever the lands are aliented. This will include 
regrant also. 

Others: 

27. To review the implementation of Government orders relating to reservation and filling up of 
vacancies in favour of SC/STs in various Government Departments, Quasi Government Department, 
Local Bodies, Companies of Industrial concerns including Banks and report to District Social Welfare 
Officer. 

28. To verify the genuinity of caste certificates referred by various agencies. 

29. To encourage enrollment of members in Co-operative, youth clubs, Mahila Mandals, Land 
Development Banks etc. 

30. Any work entrusted by District and State Officers including Zilla Parishats. 

Under Secretary to Government, 
PR-253 Social Welfare & Labour Department. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೭೧ 





ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ.1 ಇನ್‌ಪೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ:6ಸಂ.ವಿ/ಸಿ.ಓ.ಪಿ/2004, ಬೆಂಗಳೂರು, ದಿನಾಂಕ:16ನೇ ಫೆಬ್ರವರಿ, 2004 

ಬೆಂಗಳೂರು ನಗರದ ಹೃದಯ ಭಾಗದ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ನರಸಿಂಹರಾಜ ರಸ್ತೆ, ಎಸ್‌.ಜೆ.ಪಿ ರಸ್ತೆ ಹಾಗೂ 
ಟೌನ್‌ಹಾಲ್‌ ವೃತ್ತದ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ವಾಹನಗಳ ಸಂಚಾರ ಸಾಂದ್ರತೆಯು ಹೆಚ್ಚಾಗಿರುವ ಕಾರಣ ಸಾರ್ವಜನಿಕರು ಸ್ಥಳದಿಂದ 
ಸ್ಥಳಕ್ಕೆ ಸರಾಗವಾಗಿ ಸಾಗಿ ಹೋಗಲು ತೊಂದರೆಯಾಗುತ್ತಿರುತ್ತದೆ. ಇದರ ನಿವಾರಣೆಗೆ ಹಾಗೂ ಸುಗಮ ವಾಹನ ಸಂಚಾರ 
ವ್ಯವಸ್ಥೆಗೊಳಿಸುವ ಸಲುವಾಗಿ, ಕೆಲವೊಂದು ರಸ್ತೆಗಳಲ್ಲಿ ಸಂಚಾರವನ್ನು ನಿರ್ಬಂಧಿಸಿ ಏಕಮುಖ ಸಂಚಾರ ವ್ಯವಸ್ಥೆ ಜಾರಿಗೊಳಿಸುವುದು 
ಸಾರ್ವಜನಿಕರ ಸುರಕ್ಷತೆ ಹಾಗೂ ಅನುಕೂಲಕ್ಕಾಗಿ ಅನಿವಾರ್ಯವಾಗಿದೆ. 

ಆದುದರಿಂದ ನರಸಿಂಹರಾಜ ರಸ್ತೆ, ಓ.ಟಿ.ಸಿ. ರಸ್ತೆ, ಎಸ್‌.ಜೆ.ಪಿ ರಸ್ತೆಗಳಲ್ಲಿ ಪ್ರಾಯೋಗಿಕವಾಗಿ ಬದಲಾವಣೆಗಳನ್ನು ಮಾಡಿ 
ಓ.ಟಿ.ಸಿ. ರಸ್ತೆ (ಪೈ ಹೋಟೆಲ್‌ ರಸ್ತೆ ಯಲ್ಲಿ ಏಕಮುಖ ಸಂಚಾರದ ವ್ಯವಸ್ಥೆಯನ್ನು ಜಾರಿಗೆ ತಂದು ಇದರಿಂದಾಗುವ ಸಾಧಕ ಭಾದಕಗಳನ್ನು 
ಅಭ್ಯಸಿಸಲು ಉದ್ದೇಶಿಸಿದೆ. 

ಆದ್ದರಿಂದ ಕಲಂ 115 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ 
ಪ್ರಕಾರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ಎಸ್‌. ಮರಿಸ್ವಾಮಿ, ಐ.ಪಿ.ಎಸ್‌, ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡಂತೆ ವಾಹನಗಳ ಸಂಚಾರ ನಿರ್ಬಂಧನೆಗಳನ್ನು ಆದೇಶಿಸಿರುತ್ತೇನೆ. 

1. ಎನ್‌.ಆರ್‌. ವೃತ್ತದ ಎಲ್‌.ಐ.ಸಿ. ಕಟ್ಟಡದ ಮುಂಭಾಗದಲ್ಲಿರುವ ವೃತ್ತವನ್ನು ನವೀಕರಿಸಿ ಹಡ್ಸನ್‌ ವೃತ್ತದಿಂದ ಬಂದಂತಹ 
ವಾಹನಗಳು ಓ.ಟಿ.ಸಿ. ರಸ್ತೆ (ಪೈ ಹೋಟೆಲ್‌ ರಸ್ತೆ) ಗೆ ಹೋಗುವುದನ್ನು ನಿಷೇಧಿಸಲಾಗಿದೆ. 

ಸಿಕೆ ಎನ್‌.ಆರ್‌. ವೃತ್ತದ ಬಳಿ ಬಂದು ಬಲತಿರುವು ತೆಗೆದುಕೊಂಡು ಮಿಷನ್‌ ರಸ್ತೆಯ ಕಡೆಗೆ ಹೋಗುವ ಎಲ್ಲಾ ರೀತಿಯ 
ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. 

3... ಎಸ್‌.ಜೆ.ಪಿ. ರಸ್ತೆಯಿಂದ ಬಂದಂತಹ ಎಲ್ಲಾ ವಾಹನಗಳು ಎಸ್‌.ಜೆ.ಪಿ. ರಸ್ತೆಯ ಯಲ್ಲಮ್ಮ ಆಸ್ಪತ್ರೆಯ ಬಳಿ ಎಡ ತಿರುವು 
ತೆಗೆದುಕೊಂಡು ಹಾಗೆಯೇ ಮುಂದೆ ಸಾಗಿ ಪೈಲ್ವಾನ್‌ ಕೃಷ್ಣಪ್ಪ ರಸ್ತೆಯ ಮತ್ತು ಓ.ಟಿ.ಸಿ ರಸ್ತೆಯ ಜಂಕ್ಷನ್‌ ಬಳಿ ಬಲ ತಿರುವು 
ತೆಗೆದುಕೊಂಡು ಮಿಷನ್‌ ರಸ್ತೆ ಮತ್ತು ಹಲಸೂರು ಗೇಟ್‌ ಪೊಲೀಸ್‌ ಠಾಣೆಯ ಹಾಗೂ ಹಡ್ಗನ್‌ ವೃತ್ತದ ಕಡೆಗೆ 
ಸಾಗಬಹುದಾಗಿರುತ್ತದೆ. ಮತ್ತು ಓ.ಟಿ.ಸಿ. ರಸ್ತೆಯಲ್ಲಿ ಪೈ ಹೋಟೆಲ್‌ ಕಡೆಯಿಂದ ಪೈಲ್ವಾನ್‌ ಕೃಷ್ಣಪ್ಪ ರಸ್ತೆ ಜಂಕ್ಷನ್‌ ಕಡೆಗೆ 
ಬರುವಂತಹ ಎಲ್ಲಾ ರೀತಿಯ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸದರಿ ರಸ್ತೆಯಲ್ಲಿದ್ದ ಪಾರ್ಕಿಂಗ್‌ ವ್ಯವಸ್ಥೆಯನ್ನು 
ಹಾಗೆಯೇ ಮುಂದುವರಿಸಲಾಗಿದೆ. 

4. ಹಡ್ಸನ್‌ ವೃತ್ತದಿಂದ ಬಂದಂತಹ ವಾಹನಗಳು ನಗರತ್‌ಪೇಟೆ ಹಾಗೂ ಎಸ್‌.ಪಿ. ರಸ್ತೆಯನ್ನು ಸೇರಲು ಟೌನ್‌ ಹಾಲ್‌ ವೃತ್ತದ 
ಮೂಲಕ ಬಂದು ಕಾಮತ್‌ ಹೋಟೆಲ್‌ ಮುಂಭಾಗ ಬಲತಿರುವು ತೆಗೆದುಕೊಂಡು ಪೈಲ್ವಾನ್‌ ಕೃಷ್ಣಪ್ಪ ರಸ್ತೆಯ ಮುಖಾಂತರ 
ಎಸ್‌.ಪಿ. ರಸ್ತೆ, ನಗರತ್‌ಪೇಟೆ ಮುಖ್ಯ ರಸ್ತೆಗಳಿಗೆ ಸೇರಬಹುದಾಗಿದೆ. ಪೈಲ್ವಾನ್‌ ಕೃಷ್ಣಪ್ಪ ರಸ್ತೆಯಲ್ಲಿ ನೀಡಲಾಗಿರುವ 
ಪಾರ್ಕಿಂಗ್‌ ವ್ಯವಸ್ಥೆಯನ್ನು ನಿಷೇಧಿಸಲಾಗಿದ್ದು, ಕ್ರಾಸ್‌ ರಸ್ತೆಯಲ್ಲಿ ಪಾರ್ಕಿಂಗ್‌ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. 
ಅಂತೆಯೇ 1988ರ ಮೋಟಾರ್‌ ವಾಹನ ಕಾಯ್ದೆ ಕಲಂ 116 ಹಾಗೂ 1960ರ ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ನ ಕಲಂ 

4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ 
ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸಹ ಆದೇಶ ನೀಡಿರುತ್ತೇನೆ. 
ಈ ಆದೇಶವನ್ನು ದಿನಾಂಕ:21.02.2004 ರಿಂದ ಪ್ರಾಯೋಗಿಕವಾಗಿ ಒಂದು ತಿಂಗಳ ಕಾಲ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ:16.02.2004ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಎಸ್‌. ಮರಿಸ್ವಾಮಿ 


ಪಿ.ಆರ್‌.254 ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ. 
ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ.1 ಇನ್‌ಪೆಂಟ್ರಿ ರಸ್ತೆ ಬೆಂಗಳೂರು ನಗರ 
ಅಧಿಸೂಚನೆ 


ಸಂಖ್ಯೆ:08/ಸಂ.ವಿ/ಸಿ.ಓ.ಪಿ/2004, ಬೆಂಗಳೂರು, ದಿನಾಂಕ:20ನೇ ಫೆಬ್ರವರಿ, 2004 

ಬೆಂಗಳೂರು ಮಹಾನಗರ, ಮಡಿವಾಳ ಪೊಲೀಸ್‌ ಠಾಣೆಯ ಸರಹದ್ದಿಗೆ ಸೇರಿದ ಹೊಸೂರು ರಸ್ತೆ ಮತ್ತು ಬೇಗೂರು ರಸ್ತೆ 
ಜಂಕ್ಷನ್‌ನಿಂದ ಬೇಗೂರು ಮುಖ್ಯರಸ್ತೆಯಲ್ಲಿ ದೇವರಚಿಕ್ಕನಹಳ್ಳಿ ರಸ್ತೆಯ ಜಂಕ್ಷನ್‌ ವರೆಗೆ ಉತ್ತರದಿಂದ ದಕ್ಷಿಣದ ಕಡೆಗೆ ಹಾಯ್ದು ಹೋಗುವ 
ದ್ವಿಮುಖ ಸಂಚಾರ ವ್ಯವಸ್ಥೆಯ ರಸ್ತೆಯಾಗಿದ್ದು ಸದರಿ ರಸ್ತೆಯ ಅಗಲವು ಕಿರಿದಾಗಿದ್ದು ರಸ್ತೆಯ ಇಕ್ಕೆಲಗಳಲ್ಲಿ ವಾಣಿಜ್ಯ ಮಳಿಗೆಗಳು, 
ವಾಸ್ತವ್ಯದ ಮಳಿಗೆಗಳು ಮತ್ತು ಅಂಗಡಿ ಮಳಿಗೆಗಳು ವ್ಯಾಪಿಸಿದ್ದು ಸಾರ್ವಜನಿಕರ ಸಂಚಾರವು ಸಹ ಅತ್ಯಧಿಕವಾಗಿದ್ದು ಇತ್ತೀಚಿನ ಕೇಂದ್ರ 
ರೇಷ್ಮೆ ಮಂಡಳಿ ವೃತ್ತದಲ್ಲಿನ ಮೇಲು ಸೇತುವೆಯು ಪ್ರಾರಂಭವಾದ ನಂತರ ಸದರಿ ರಸ್ತೆಯ ಮೂಲಕ ಭಾರೀ ಸರಕು ಸಾಗಾಣಿಕ ವಾಹನಗಳ 
ಸಂಚರಣೆಯು ಅತ್ಯಧಿಕವಾಗಿದ್ದು ಸಾರ್ವಜನಿಕರ ಸಂಚಾರಕ್ಕೆ ತೀವ್ರತರಹದ ಅಡಚಣೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬೇಗೂರು ರಸ್ತೆಯಲ್ಲಿ 
ಬೆಳಿಗ್ಗೆ 7-00 ಗಂಟೆಯಿಂದ 11-00 ಗಂಟೆವರೆಗೆ ಮತ್ತು ಸಾಯಂಕಾಲ 4-30 ಗಂಟೆಯಿಂದ ರಾತ್ರಿ 8-30 ಗಂಟೆವರೆವಿಗೆ ಭಾರೀ ಸರಕು 
ಸಾಗಾಣಿಕೆ ವಾಹನಗಳ ಸಂಚಾರವನ್ನು ನಿಷೇಧಿಸುವುದು ಅವಶ್ಯಕವಾಗಿ ಕಂಡುಬಂದಿರುತ್ತೆ. 


೪೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಆದ್ದರಿಂದ ಕಲಂ 115 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ 
ಪ್ರಕಾರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ಎಸ್‌. ಮರಿಸ್ವಾಮಿ, ಐ.ಪಿ.ಎಸ್‌, ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡಂತೆ ವಾಹನಗಳ ಸಂಚಾರ ನಿರ್ಬಂಧನೆಗಳನ್ನು ಆದೇಶಿಸಿರುತ್ತೇನೆ. 

1. ಹೊಸೂರು ರಸ್ತೆ ಮತ್ತು ಬೇಗೂರು ರಸ್ತೆ ಜಂಕ್ಷನ್‌ನಿಂದ ಬೇಗೂರು ಮುಖ್ಯ ರಸ್ತೆಯಲ್ಲಿ ದೇವರ ಚಿಕ್ಕನಹಳ್ಳಿ (ರಂಕಾ ಕಾಲೋನಿ) 
ಜಂಕ್ಷನ್‌ ವರೆಗೆ ಎಲ್ಲಾ ರೀತಿಯ ಭಾರೀ ಸರಕು ಸಾಗಾಣಿಕೆ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿರುತ್ತದೆ. 

2... ದೇವರ ಚಿಕ್ಕನಹಳ್ಳಿ ರಸ್ತೆ (ರಂಕಾ ಕಾಲೋನಿ) ಜಂಕ್ಷನ್‌ನಿಂದ ಬೇಗೂರು ರಸ್ತೆಯಲ್ಲಿ ಹೊಸೂರು ಮುಖ್ಯ ರಸ್ತೆ ಮತ್ತು ಬೇಗೂರು 
ಮುಖ್ಯ ರಸ್ತೆ ಜಂಕ್ಷನ್‌ ವರೆಗೆ ಎಲ್ಲಾ ರೀತಿಯ ಭಾರೀ ವಾಹನ ಸರಕು ಸಾಗಾಣಿಕೆ ವಾಹನಗಳ ಸಂಚಾರವನ್ನು ಮೇಲಿನ 
ವೇಳೆಗಳಲ್ಲಿ ನಿಷೇಧಿಸಲಾಗಿರುತ್ತದೆ. 

3. ಬೇಗೂರು ಮುಖ್ಯ ರಸ್ತೆ ಮತ್ತು ಹೊಸೂರು ಮುಖ್ಯ ರಸ್ತೆ ಜಂಕ್ಷನ್‌ನಿಂದ ದೇವರಚಿಕ್ಕನಹಳ್ಳಿ ರಸ್ತೆಯ ಜಂಕ್ಷನ್‌ ವರೆಗೆ ರಸ್ತೆಯ 
ಇಕ್ಕೆಲಗಳಲ್ಲೂ ಎಲ್ಲಾ ರೀತಿಯ ವಾಹನ ನಿಲುಗಡೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿರುತ್ತದೆ. 
ಅಂತೆಯೇ ಕಲಂ 116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರಲ್ಲಿ 

ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ 
ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸಹ ಆದೇಶ ನೀಡಿರುತ್ತೇನೆ. 
ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ:20.02.2004 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ:20.02.2004ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಎಸ್‌. ಮರಿಸ್ವಾಮಿ 


ಪಿ.ಆರ್‌.255 ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ. 
ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ.1 ಇನ್‌ಪೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಅಧಿಸೂಚನೆ 


ಸಂಖ್ಯೆ:05/ಸಂ.ವಿ/ಸಿ.ಓ.ಪಿ/2004, ಬೆಂಗಳೂರು, ದಿನಾಂಕ:13ನೇ ಫೆಬ್ರವರಿ, 2004 

ಬೆಂಗಳೂರು ನಗರ ಕೇಂದ್ರ ಸಂಚಾರ ಉಪ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಸೆಂಟ್‌ ಮಾರ್ಕ್ಸ್‌ ರಸ್ತೆಯಲ್ಲಿರುವ ಪಾಪಣ್ಣ 
ಬೀದಿಯು 25 ಅಡಿ ಅಗಲ ಹಾಗೂ ಸುಮಾರು 350 ಅಡಿ ಉದ್ದವಿದ್ದು ಪೂರ್ವ ಪಶ್ಚಿಮಾಭಿಮುಖವಾಗಿರುತ್ತದೆ. ಪಾಪಣ್ಣ ಬೀದಿಯು ಅತಿ 
ಚಿಕ್ಕದಾಗಿದ್ದು ಇತ್ತೀಚಿಗೆ ಪಾಪಣ್ಣ ಬೀದಿಯ ರಸ್ತೆಯ ಎರಡು ಕಡೆ ವಾಹನಗಳು ನಿಂತು ಇತರೆ ವಾಹನಗಳ ಸಂಚಾರಕ್ಕೆ ಹಾಗೂ 
ಪಾದಚಾರಿಗಳ ಓಡಾಟಕ್ಕೆ ಅಡ್ಡಿ ಉಂಟಾಗುತ್ತಿರುವುದು ಕಂಡು ಬಂದಿರುತ್ತದೆ. 

ಆದ್ದರಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಸುಗಮ ಸಂಚಾರದ ಸಲುವಾಗಿ ಸೆಂಟ್‌ ಮಾರ್ಕ್ಸ್‌ ರಸ್ತೆಯಲ್ಲಿರುವ ಪಾಪಣ್ಣ 
ಬೀದಿಯಲ್ಲಿ ರಸ್ತೆಯ ಎರಡು ಕಡೆ ಎಲ್ಲಾ ರೀತಿಯ ವಾಹನಗಳ ನಿಲುಗಡೆಯನ್ನು ನಿಷೇಧಿಸುವುದು ಅವಶ್ಯಕವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ 
ಪ್ರಕಾರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ಎಸ್‌. ಮರಿಸ್ವಾಮಿ, ಐ.ಪಿ.ಎಸ್‌. ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡ ಸಂಚಾರ ನಿಬಂಧನೆಗಳನ್ನು ಆದೇಶಿಸಿರುತ್ತೇನೆ. 

“ಸೆಂಟ್‌ ಮಾರ್ಕ್ಸ್‌ ರಸ್ತೆಯ ಪಾಪಣ್ಣ ಬೀದಿಯಲ್ಲಿ ಎರಡು ಕಡೆ ಎಲ್ಲಾ ರೀತಿಯ ವಾಹನಗಳ ನಿಲುಗಡೆಯನ್ನು 
ನಿಷೇಧಿಸಲಾಗಿದೆ.” 

ಈ ಆದೇಶವನ್ನು ಕಲಂ 116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಸ್‌ 
1960ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ 
ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸಹ ಆದೇಶ ನೀಡಿರುತ್ತೇನೆ. ಈ ಆದೇಶವು ದಿನದ 24 ಗಂಟೆಗಳು ಜಾರಿಯಲ್ಲಿರುತ್ತದೆ. 

ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ:13.02.2004ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ 
ಹೊಡಡಿಸಿರುತ್ತೇನೆ. 

ಎಸ್‌. ಮರಿಸ್ವಾಮಿ 
ಪಿ.ಆರ್‌.256 ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ 
ಮಂಡ್ಯ ಉಪವಿಭಾಗ-2, ಮಂಡ್ಯ 
ಪ್ರಕರಣ ಸಂಖ್ಯೆ:ಡಬ್ಲ್ಯೂಸಿಎ:ಎಫ್‌ಸಿ: 26:2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಶ್ರೀಮತಿ ಗೀತ ಕೋಂ ಲೇಟ್‌ ರವೀಶ್‌ 1. ರಮೇಶ್‌, ಮಾಲೀಕರು, 
2. ಪ್ರೀತಿ ಬಿನ್‌ ಲೇಟ್‌ ರವೀಶ್‌ ಶೃತಿ ಎಲೆಕ್ಟಿಕಲ್ಸ್‌, ಕೊಪ್ಪ ವಿಲೇಜ್‌, ಕೊಪ್ಪ ಹೋಬಳಿ 


ಮಂಡ್ಯ ಜಿಲ್ಲೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೭೩ 





3. ಪ್ರಿಯಾ ಬಿನ್‌ ಲೇಟ್‌ ರವೀಶ್‌ 


4. ಪುಟ್ಟತಾಯಮ್ಮ 2. ದಿ ಎಕ್ಸಿಕ್ಕೂಟೀವ್‌ ಇಂಜಿನಿಯರ್‌ (ಎಲೆಕ್ಟ್ರಿಕ್‌) ಸೆಂಟ್ರಲ್‌ 
ಆನೆದೊಡ್ಡಿ ವಿಲೇಜ್‌ ವಾಸ ಕೊಪ್ಪ ಹೋಬಳಿ, ಸ್ಟ್ರೀಟ್‌ ಡಿವಿಜನ್‌, ಕೆಪಿಟಿಸಿಎಲ್‌ (ಕೆಇಬಿ), 
ಮದ್ದೂರು ತಾ. ಮಂಡ್ಯ ಜಿಲ್ಲೆ. ಬೆಂಗಳೂರು-10 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ: ಗೀತ ಕೋಂ ಲೇಟ್‌ ರವೀಶ್‌ ಅವರು ತಮ್ಮಗಂಡ ಶ್ರೀ ರವೀಶ್‌ ಅವರು ಒಂದನೇ ಪ್ರತಿವಾದಿ ಶ್ರೀ 
ರಮೇಶ್‌ ರವರ ಬಳಿ ಚಾಲಕ: ಕ್ಲೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ 
ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ: ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:13.02.2004 ರಂದು 
ನೀಡಲಾಗಿದೆ. 

ಬಿ. ಗೋವಿಂದಪ್ಪ 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.257 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಮಂಡ್ಯ ಉಪವಿಭಾಗ-2, ಮಂಡ್ಯ-571 401. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, 
ಮಂಡ್ಯ ಉಪವಿಭಾಗ-2, ಮಂಡ್ಯ 
ಪ್ರಕರಣ ಸಂಖ್ಯೆ:ಡಬ್ಲ್ಯೂಸಿಎ:ಎಫ್‌ಸಿ:51:2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಶ್ರೀಮತಿ ಸರೋಜಮ್ಮ 1. ಅಸಿಸ್ಟೆಂಟ್‌ ಎಕ್ಸಿಕ್ಕೂಟೀವ್‌ ಇಂಜಿನಿಯರ್‌ 
ಕೋಂ ಲೇಟ್‌ ಸಿದ್ದಯ್ಯ, ಜಿಲ್ಲಾ ಪಂಚಾಯತ್‌ ಇಂಜಿನಿಯರಿಂಗ್‌ ಸಬ್‌ ಡಿವಿಜನ್‌, 
ಮುದ್ದೆಗೌಡನಕೊಪ್ಪಲು, ನಾಗಮಂಗಲ ತಾಲ್ಲೂಕು, ನಾಗಮಂಗಲ. 
ಪಾಲಗ್ರಹ ಪೋಸ್ಟ್‌, ನಾಗಮಂಗಲ ತಾ: ಮಂಡ್ಯ ಜಿಲ್ಲೆ. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಸರೋಜಮ್ಮ ಅವರು ತಮ್ಮ ಗಂಡ ಶ್ರೀ ಸಿದ್ದಯ್ಯ ಅವರು ಒಂದನೇ ಪ್ರತಿವಾದಿ ಶ್ರೀ:ಶ್ರೀಮತಿ 
ಅಸಿಸ್ಟೆಂಟ್‌ ಎಕ್ಸಿಕ್ಕೂಟೀವ್‌ ಇಂಜಿನಿಯರ್‌ ರವರ ಬಳಿ ಚಾಲಕ:ಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ:23.12.1986 
ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು 
ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ: ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:13.02.2004 ರಂದು 
ನೀಡಲಾಗಿದೆ. 

ಬಿ. ಗೋವಿಂದಪ್ಪ 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.258 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಮಂಡ್ಯ ಉಪವಿಭಾಗ-2, ಮಂಡ್ಯ-571 401. 


೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ 
ಮಂಡ್ಯ ಉಪವಿಭಾಗ-2, ಮಂಡ್ಯ 
ಪ್ರಕರಣ ಸಂಖ್ಯೆ:ಡಬ್ಲ್ಯೂಸಿಎ:ಎಫ್‌ಸಿ:25:2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಶ್ರೀಮತಿ ಹೇಮಲತ ಕೋಂ ಲೇಟ್‌ ರಮೇಶ್‌ 1. ಶಿವಾನಂದ ಬಿನ್‌ ಬಸಪ್ಪ, 
2. ಪ್ರೀತಿ ಬಿನ್‌ ಲೇಟ್‌ ರಮೇಶ್‌ 6ನೇ ಕ್ರಾಸ್‌ ಸರ್‌ ಎಂ.ವಿ. ನಗರ, ಮದ್ದೂರು ಟೌನ್‌ 
3. ಪ್ರಜ್ವಲ್‌ ಬಿನ್‌ ಲೇಟ್‌ ರಮೇಶ್‌ 2. ಎಕ್ಸಿಕ್ಯೂಟಿವ್‌ ಇಂಜಿನಿಯರ್‌ ಸೆಂಟ್ರಲ್‌ ಸ್ಟ್ರೀಟ್‌ ಡಿವಿಜನ್‌, 
4. ಪುಟ್ಟತಾಯಮ್ಮ ಕೋಂ ಮುಂದಗೌಡ ಕೆಪಿಟಿಸಿಎಲ್‌ (ಕೆಇಬಿ) ಬೆಂಗಳೂರು-10. 

ಚಿನ್ನನದೊಡ್ಡಿ ವಿಲೇಜ್‌ ವಾಸ: 3. ದಿ ಬ್ರಾಂಚ್‌ ಮ್ಯಾನೇಜರ್‌, 

ಅತಗೂರು ಹೋಬಳಿ, ಮದ್ದೂರು ತಾಲ್ಲೂಕು, ಕೆ.ಜಿ.ಐ.ಡಿ. ಮಂಡ್ಯ ಬ್ರಾಂಚ್‌, ಮಂಡ್ಯ. 

ಮಂಡ್ಯ ಜಿಲ್ಲೆ. 

ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಹೇಮಲತ ಅವರು ತಮ್ಮ ಗಂಡ ಶ್ರೀ ರಮೇಶ್‌ ಅವರು ಒಂದನೇ ಪ್ರತಿವಾದಿ ಶ್ರೀ ಶಿವಾನಂದ ಬಿನ್‌ 
ಬಸಪ್ಪ ರವರ ಬಳಿ ಚಾಲಕ:ಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ 
ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಂ ಅರ್ಜಿ: ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ 
ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:13.02.2004 ರಂದು 
ನೀಡಲಾಗಿದೆ. 
ಬಿ. ಗೋವಿಂದಪ್ಪ 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.259 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಮಂಡ್ಯ ಉಪವಿಭಾಗ-2, ಮಂಡ್ಯ-571 401. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ನ್ಯಾಯಾಲಯ, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ 
ಅಧಿಭಾರ ಅರ್ಜಿ ಸಂಖ್ಯೆ:2:03-04 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ (ನಿ), ಸಿಂಗನಮನೆ, 1. ಶ್ರೀ ಎಸ್‌. ಬಸವರಾಜ್‌ (ಪೌತಿ) 
ಭದ್ರಾವತಿ ತಾ: ಇದರ ಪರವಾಗಿ ವ್ಯವಸ್ಥಾಪಕರು. ಮಾಜಿ ವ್ಯವಸ್ಥಾಪಕರು, ವ್ಯವಸಾಯ ಸೇವಾ ಸಹಕಾರ 


ಬ್ಯಾಂಕ್‌ (ನಿ), ಸಿಂಗನಮನೆ, ಭದ್ರಾವತಿ ತಾಲ್ಲೂಕು. 
ಪೌತಿ ವಾರಸುದಾರರು 
2. ಶ್ರೀಮತಿ ಶಾರದಮ್ಮ 
ಕೋಂ ಲೇಟ್‌ ಎಸ್‌. ಬಸವರಾಜ್‌, ಸಿಂಗನಮನೆ, 
ಭದ್ರಾವತಿ ತಾಲ್ಲೂಕು. 
3. ಕುಮಾರ್‌ ಬಿ. 
ಬಿನ್‌ ಲೇಟ್‌ ಎಸ್‌. ಬಸವರಾಜ್‌, ಸಿಂಗನಮನೆ, 
ಭದ್ರಾವತಿ ತಾಲ್ಲೂಕು. 
(ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 103ರ ಮೇರೆಗೆ ತೀರ್ಪು ಪೂರ್ವ ಜಪ್ತಿ ಆಜ್ಞೆ) 
ಪ್ರಸ್ತಾವನೆ: 
ಅರ್ಜಿದಾರರ ಬ್ಯಾಂಕು ಈ ನ್ಯಾಯಾಲಯದಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 69 ರಡಿಯಲ್ಲಿ ಎದುರು 
ಅರ್ಜಿದಾರರ ವಿರುದ್ಧ 2000-01 ಮತ್ತು 2001-02ನೇ ಸಾಲಿನ ಲೆಕ್ಕಪರಿಶೋಧನಾ ವರದಿಯಂತೆ ರೂ.1011804-25ಗಳ 
ದುರುಪಯೋಗದ ವಸೂಲಿ ಬಗ್ಗೆ ಎದುರುದಾರರ ಮೇಲೆ ಅಧಿಭಾರ ಅರ್ಜಿಯನ್ನು ದಾಖಲು ಮಾಡಿದ್ದು, ಈ ಸಂಬಂಧವಾಗಿ 
ದಿನಾಂಕ:28.08.2003 ದಂದು ಅರ್ಜಿದಾರರು ನೀಡಿದ ಪ್ರಮಾಣಪತ್ರದಲ್ಲಿ ಅರ್ಜಿದಾರರ ಬ್ಯಾಂಕ್‌ ಎದುರು ಅರ್ಜಿದಾರರ ವಿರುದ್ಧ 
ನಗದು, ದಾಸ್ತಾನು ದುರುಪಯೋಗದ ಬಾಬ್ತು ಕಾಯ್ದೆ ಕಲಂ 69(1)ರ ಅಡಿಯಲ್ಲಿ ಅರ್ಜಿದಾರರ ಬ್ಯಾಂಕಿನ ಪರವಾಗಿ ಡಿಕ್ರಿ ಕೋರಿ ಪ್ರಕರಣ 


(2! 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೭೫ 





ದಾಖಲಿಸಿದ್ದು, ಶ್ರೀ ಎಸ್‌. ಬಸವರಾಜ್‌ ಪೌತಿ ಹಾಗೂ ಪೌತಿ ವಾರಸುದಾರರುಗಳಾದ ಶ್ರೀಮತಿ ಶಾರದಮ್ಮ ಕೋಂ ಲೇಟ್‌ 
ಎಸ್‌. ಬಸವರಾಜ್‌ ಹಾಗೂ ಕುಮಾರ್‌ ಬಿ.,, ಬಿನ್‌ ಲೇಟ್‌ ಎಸ್‌. ಬಸವರಾಜ್‌ ರವರುಗಳಿಗೆ ಸೇರಿದ ಹಾಗೂ ಎದುರು 
ಅರ್ಜಿದಾರರುಗಳಿಗೆ ಸೇರಿದ ಪಿತ್ರಾರ್ಜಿತ ಷೆಡ್ಯೂಲ್‌ ಸ್ವತ್ತನ್ನು ಪರಭಾರೆ: ಮಾರಾಟ ಮಾಡಲು ತಯಾರಿ ನಡೆಸುತ್ತಿರುವುದಾಗಿ ತಿಳಿದು 
ಬಂದಿದೆ. ಹಾಗೇನಾದರೂ ಎದುರು ಅರ್ಜಿದಾರರುಗಳು ಷೆಡ್ಯೂಲ್‌ ಸ್ವತ್ತನ್ನು ಮಾರಾಟ: ಪರಭಾರೆ ಮಾಡಿದ್ದು, ಅದರಲ್ಲಿ ದುರುಪಯೋಗದ 
ಹಣ ವಸೂಲಾತಿ ಆಗದೇ ಇರುವಂತಹ ಪರಿಸ್ಥಿತಿ ಇರುವ ಪ್ರಯುಕ್ತ ಅರ್ಜಿದಾರ ಬ್ಯಾಂಕ್‌ ಘನ ನ್ಯಾಯಾಲಯದಲ್ಲಿ ಎದುರು ಅರ್ಜಿದಾರರ 
ವಾರಸುದಾರರ ಹೆಸರಿನಲ್ಲಿರುವ ಆಸ್ತಿಗಳನ್ನು ಆದೇಶಕ್ಕಿಂತ ಪೂರ್ವದಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಕಲಂ 103ರ ಅಡಿಯಲ್ಲಿ ತೀರ್ಪು 
ಪೂರ್ವ ಜಪ್ತಿ ಕ್ರಮವನ್ನು ಈ ದಾವೆಯಲ್ಲಿ ನೀಡಬಹುದಾದ ಡಿಕ್ರಿಯನ್ನು ನಿರರ್ಥಕಗೊಳಿಸುವ ಉದ್ದೇಶದಿಂದ ಬೇರೆಯವರಿಗೆ ಪರಭಾರೆ 
ಮಾಡುವ ಅಥವಾ ಮಾರಾಟ ಮಾಡುವ ಕ್ರಮವನ್ನು ಪ್ರತಿಬಂಧಿಸಬೇಕೆಂದು ಕೋರಿದ್ದಾರೆ. ಈ ಕೋರಿಕೆ ಯುಕ್ತವಾಗಿದೆಯೆಂದು ಈ 
ನ್ಯಾಯಾಲಯಕ್ಕೆ ಮನವರಿಕೆಯಾಗಿದ್ದು, ಈ ಕೆಳಕಂಡ ಷರತ್ತು ಪೂರ್ವಕ ಜಪ್ತಿ ಆಜ್ಞೆಯ ನೋಟೀಸನ್ನು ಹೊರಡಿಸಲಾಗಿದೆ. 
ಆದೇಶ 
ಸಂಖ್ಯೆ:ಸನಿಶಿ24:ಎಬಿಎನ್‌:ಕಲಂ 103:03-04, ದಿನಾಂಕ:5ನೇ ಮಾರ್ಚ್‌, 2004 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸಂದರ್ಭಗಳ ಹಿನ್ನೆಲೆಯಲ್ಲಿ ಎ.ಎಸ್‌. ಜಯಪ್ಪ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 103 ರನ್ವಯ ದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿ ಈ ಆದೇಶದೊಂದಿಗೆ ಇರುವ ಅನುಸೂಚಿ (ಷೆಡ್ಯೂಲ್‌) ಯಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಗಳನ್ನು ಅಧಿಭಾರ 
ಅರ್ಜಿಯ ತೀರ್ಪು ಪೂರ್ವದಲ್ಲಿ ಷರತ್ತು ಪೂರ್ವಕ ಜಪ್ತಿಗೊಳಿಸಲಾಗಿದೆಯೆಂದು ಆದೇಶಿಸಿದೆ. 

ಅಲ್ಲದೇ ಎದುರು ಅರ್ಜಿದಾರರುಗಳು ತಮ್ಮ ಸ್ಥಿರಾಸ್ತಿಯನ್ನು ಷರತ್ತು ಪೂರ್ವ ಜಪ್ತಿ ಆಜ್ಞೆಯ ವ್ಯಾಪ್ತಿಯಿಂದ ಹೊರತರಲು 
ಇಚ್ಛಿಸಿದಲ್ಲಿ ಜಪ್ತಿಗೊಳಿಸಲ್ಪಟ್ಟ ಆಸ್ತಿಯ ಮೌಲ್ಯಕ್ಕೆ ಮತ್ತು ನ್ಯಾಯಾಲಯ ಸರಿಯೆಂದು ಭಾವಿಸುವ ನಗದು ಭದ್ರತೆ (ಸೆಕ್ಕೂರಿಟಿ)ಯನ್ನು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಇವರ ಹೆಸರಿನಲ್ಲಿ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ 
ಬ್ಯಾಂಕ್‌ (ನಿ), ಶಿವಮೊಗ್ಗ ಇಲ್ಲಿ ಅಮಾನತ್‌ ಖಾತೆಯಲ್ಲಿ ತೊಡಗಿಸಿ, ಈ ಬಗ್ಗೆ ರಶೀದಿ ಅಥವಾ ಬ್ಯಾಂಕಿನ ಚಲನ್ನಿನ ಪ್ರತಿಯನ್ನು 
ದಿನಾಂಕ:19.03.2004ರ ಒಳಗೆ ಕೆಳಸಹಿದಾರರಿಗೆ ಹಾಜರುಪಡಿಸುವ ಮೂಲಕ ಜಪ್ತಿ ಆಜ್ಞೆಯಿಂದ ಹೊರಗುಳಿಯಬಹುದೆಂದು ಸಹ 
ಸಂಬಂಧಿಸಿದವರಿಗೆ ಈ ನೋಟೀಸ್‌ ನೀಡಲಾಗಿದೆ. ಭದ್ರತೆಯನ್ನು ಒದಗಿಸುವ ಮತ್ತು ಷರತ್ತು ಪೂರೈಸುವುದಕ್ಕೆ ವಿಫಲವಾದಲ್ಲಿ ಈ ಷರತ್ತು 
ಪೂರ್ವಕ ಜಪ್ತಿ ಆಜ್ಞೆಯನ್ನು ಸ್ಲಿರೀಕರಿಸಲಾಗುವುದೆಂದು ತಿಳಿಯತಕ್ಕದ್ದು. 

ಈ ಆದೇಶಕ್ಕೆ ಅನುಸೂಚಿಯಲ್ಲಿರುವ ಸ್ಲಿರ ಸ್ವತ್ತುಗಳನ್ನು ಪಡೆಯುವ ಅಥವಾ ಖರೀದಿಸುವ ವ್ಯಕ್ತಿ ಅಥವಾ ಸಂಸ್ಥೆಗಳು ಸಹ ಷರತ್ತು 
ಪೂರ್ವಕ ಜಪ್ತಿ ಆಜ್ಜೆಗೆ ಒಳಪಡುವರು ಎಂದು ಸಹ ಆದೇಶಿಸಿದೆ. 

ಷರತ್ತು ಪೂರ್ವಕ ಜಪ್ತಿ ಆದೇಶಕ್ಕೆ ಒಳಗಾದ ಸ್ವತ್ತುಗಳ ಅನುಸೂಚಿ ಷೆಡ್ಯೂಲ್‌ 






































ಕ್ರಮ ಖಾತೆದಾರರ ಹೆಸರು ಸ್ಥಿರಾಸ್ತಿ ಇರುವ ಸ್ಥಳ ಖಾತೆ:ಸರ್ವೆ ನಂ. ವಿಸ್ತೀರ್ಣ ತರಹೆ 
ಸಂಖ್ಯೆ 
1 ಪ 3 4 5 6 
1. ಬಸವರಾಜ್‌, ಸಿಂಗನಮನೆ, ಸರ್ಮೆ ನಂ.16 0.27 ಜಮೀನು 
ಬಿನ್‌ ಸಂಗಯ್ಯ ಭದ್ರಾವತಿ ಕಸಬಾ ಖಾತೆ ನಂ.153 ಗುಂಟೆ 
ಎಂಆರ್‌9:91-92 
ಡಿ ಶ್ರೀಮತಿ ಶಾರದಮ್ಮ ಕೋಂ ಸಿಂಗನಮನೆ, ಖಾತೆ ನಂ.94 50 x 30 ಆರ್‌ಸಿಸಿ ಮನೆ 
ಲೇಟ್‌ ಬಸವರಾಜ್‌ ಭದ್ರಾವತಿ ಕಸಬಾ ಅಡಿಗಳು 
ಇದಕ್ಕೆ ಚೆಕ್‌ಬಂದಿ 


ಪೂರ್ವ: ಸರ್ವೆ ನಂ.93 
ಪಶ್ಚಿಮ: ಸರ್ವೆ ನಂ.95 








ಉತ್ತರ: ರಸ್ತೆ 
ದಕ್ಷಿಣ: ರಸ್ತೆ 
3. ಸಂಗಯ್ಯ ಕಡೂರು ತಾಲ್ಲೂಕು ಸರ್ವೆ ನಂ.117:2 | 1.5 ಖುಷ್ಕಿ 
ಬಿನ್‌ ಚಂದ್ರಯ್ಯ ಕಸಬಾ ಹೋಬಳಿ ಆರ್‌.ಆರ್‌. ಎಕರೆ ಗುಂಟೆ 
ಕಡೂರಹಳ್ಳಿ ನಂ. 973 
4. 1) ಚಂದ್ರಯ್ಯ, ಬಿನ್‌ ಕಲ್ಪಂಡಿ | ಕಡೂರು ತಾಲ್ಲೂಕು ಸರ್ವೆ ನಂ. 3.10 ಎಕರೆ ಖುಷ್ಕಿ 
ಬಸವರಾಜ್‌ ಕಸಬಾ ಹೋಬಳಿ 121:1ಪಿ1 ಗುಂಟೆ 
2) ಈಶ್ವರಯ್ಯ ಬಿನ್‌ ಕಡೂರಹಳ್ಳಿ 
ಮರುಳಯ್ಯ 
3) ರಾಜಶೇಖರಯ್ಯ, ಬಿನ್‌ 
ಜಯಣ್ಣ 


























೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 








1 2 3 4 5 6 





ನೀ ಚಂದ್ರಪ್ಪ ಬಿನ್‌ ಕರಿಬಸವಯ್ಯ |------ ನ 117:3 1.10 ಎಕರೆ ಖುಷ್ಕಿ 
ಗುಂಟೆ 





6. 1) ಚಂದ್ರಪ್ಪ, ಬಿನ್‌ ಕರಿಬಸಪ್ಪ | ------ ಕದ 204:1 1.00 ಜಮೀನು 
2) ರಾಜಶೇಖರ್‌, ಬಿನ್‌ 
ಚಿಕ್ಕಮರುಳಯ್ಯ 

3) ಈಶ್ವರಯ್ಯ, ಬಿನ್‌ 
ಚಿಕ್ಕಮರುಳಯ್ಯ 





7. 1) ಚಂದ್ರಪ್ಪ, ಬಿನ್‌ | --- ಸವ 203:ಪಿ1 1.23 ಎಕರೆ ಖುಷ್ಕಿ 
ಬಸವಯ್ಯ ಗುಂಟೆ 
2) ರಾಜಶೇಖರ್‌, ಬಿನ್‌ 
ಜಯಣ್ಣ 

3) ಈಶ್ವರಯ್ಯ, ಬಿನ್‌ 
ಚಿಕ್ಕಮರುಳಯ್ಯ 


























ಈ ಆದೇಶವನ್ನು ನ್ಯಾಯಾಲಯದ ಮೊಹರು ಮತ್ತು ಸ್ವ ಸಹಿಯೊಂದಿಗೆ ದಿನಾಂಕ:05.02.2004 ರಂದು ನೀಡಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌ .260 ಶಿವಮೊಗ್ಗ ಉಪವಿಬಾಗ, ಶಿವಮೊಗ್ಗ. 
ಪೊಲೀಸ್‌ ಕಮೀಷನರ್‌ ರವರ ಕಛೇರಿ, ನಂ.1 ಇನ್‌ಪೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ:09/ಸಂ.ವಿ/ಸಿ.ಓ.ಪಿ/2004, ಬೆಂಗಳೂರು, ದಿನಾಂಕ:16ನೇ ಫೆಬ್ರವರಿ, 2004 

ಬೆಂಗಳೂರು ಮಹಾನಗರದ ಅಶೋಕನಗರ ಸಂಚಾರ ವಲಯದ ವ್ಯಾಪ್ತಿಯಲ್ಲಿ ಬರುವ ಡಿಸೋಜ ವೃತ್ತದ ಸುತ್ತಮುತ್ತ ಸಂಚಾರ 
ದಟ್ಟಣೆ ಅಧಿಕವಾಗಿದ್ದು ರಿಚ್‌ಮಂಡ್‌ ರಸ್ತೆ, ವಿಕ್ಟೋರಿಯ ರಸ್ತೆ, ಲೋಯರ್‌ ಅಗರಂ ರಸ್ತೆ ಮತ್ತು ಪಾಮ್‌ಗ್ರೂವ್‌ ರಸ್ತೆಗಳಲ್ಲಿನ ಸಂಚಾರ 
ದಟ್ಟಣೆಯನ್ನು ವ್ಯವಸ್ಥಿತವಾಗಿ ನಿಯಂತ್ರಿಸಲು ಹಾಗೂ ಕೆಲವು ಸಂಚಾರ ಮಾರ್ಪಾಡುಗಳನ್ನು ಮಾಡಿ ಸಂಚಾರವು ಸರಾಗವಾಗಿ ಚಲಿಸಲು 
ಸಹಾಯಕವಾಗುವಂತೆ ಮತ್ತು ಸಾರ್ವಜನಿಕರ ಸಂಚಾರದ ಹಿತದೃಷ್ಟಿಯಿಂದ ಈ ಕೆಳಕಂಡ ರಸ್ತೆಗಳಲ್ಲಿ ಏಕಮುಖ ಸಂಚಾರ ವ್ಯವಸ್ಥೆಯನ್ನು 
ಜಾರಿಗೊಳಿಸುವುದು ಅನಿವಾರ್ಯವಾಗಿರುತ್ತದೆ. 

ಆದ್ದರಿಂದ ಕಲಂ 115 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರ 
ಪ್ರಕಾರ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ಎಸ್‌. ಮರಿಸ್ವಾಮಿ, ಐ.ಪಿ.ಎಸ್‌. ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ ಆದ ನಾನು ಈ ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಆದೇಶಿಸಿರುತ್ತೇನೆ. 

1. ರಿಚ್‌ಮಂಡ್‌ ರಸ್ತೆ: ಡಿಸೋಜ ವೃತ್ತದಿಂದ ಹಾಸೆಟ್‌ ಜಂಕ್ಷನ್‌ ವರೆಗಿನ ಸಂಚಾರವನ್ನು ಯಥಾಸ್ಥಿತಿಯಲ್ಲಿರಿಸಿಕೊಂಡು ವಿರುದ್ದ 
ದಿಕ್ಕಿನ ಸಂಚಾರವನ್ನು ಅಂದರೆ ಹಾಸ್ಮೆಟ್‌ ಜಂಕ್ಷನ್‌ ನಿಂದ ಡಿಸೋಜ "ವೃತ್ತದವರೆಗೆ ಸಂಚಾರವನ್ನು 
ನಿಷೇನಸಲುಗಿವೆ: 

2. ಲೋಯರ್‌ ಅಗರಂ ರಸ್ತೆ: ಹಾಸೆಟ್‌ ಜಂಕ್ಷನ್‌ನಿಂದ ಇಂಡಿಯಾ ಗ್ಯಾರೇಜ್‌ ಜಂಕ್ಷನ್‌ ವರೆಗಿನ ಸಂಚಾರವನ್ನು 
ಯಥಾಸ್ಥಿತಿಯಲ್ಲಿರಿಸಿಕೊಂಡು ವಿರುದ್ದ ದಿಕ್ಕಿನ ಸಂಚಾರವನ್ನು ಟರಟರ ಇಂಡಿಯಾ ಗ್ಯಾರೇಜ್‌ ಜಂಕ್ಟನ್‌ 
ನಿಂದ ಹಾಸ್ಕೆಟ್‌ ಜಂಕ್ಷನ್‌ ವರೆಗೆ ಸಂಚಾರವನ್ನು ನಿಷೇಧಿಸಲಾಗಿದೆ. 

3. ವಿಕ್ಟೋರಿಯಾ ರಸ್ತೆ: ಲೋಯರ್‌. ಅಗರಂ ಜಂಕ್ಷನ್‌ನಿಂದ ಡಿಸೋಜ ವೃತ್ತದವರೆಗಿನ ಸಂಚಾರವನ್ನು 
ಯಡಾಸ್ಥಿತಿಯಲ್ಲಿರಿಸಿಕೊಂಡು (ಇಂಡಿಯಾ ಗ್ಯಾರೇಜ್‌ ಜಂಕ್ಷನ್‌) ವಿರುದ್ಧ ದಿಕ್ಕಿನ ಸಂಚಾರವನ್ನು ಅಂದರೆ 
ಡಿಸೋಜ ವೃತ್ತದಿಂದ ಲೋಯರ್‌ ಅಗರಂ ಜಂಕ್ಷನ್‌ವರೆಗೆ ಸಂಚಾರವನ್ನು ನಿಷೇಧಿಸಲಾಗಿದೆ. 

4. ಪಾಮ್‌ಗ್ರೂವ್‌ ರಸ್ತೆ: ಪಾಮ್‌ಗ್ರೂವ್‌ ರಸ್ತೆ ಜಂಕ್ಷನ್‌ನಿಂದ (ವಿಕ್ಟೋರಿಯ ರಸ್ತೆ ಜಂಕ್ಟನ್‌) ಹಾಸೆಟ್‌ ಜಂಕ್ಷನ್‌ವರೆಗಿನ 
ಸಂಚಾರವನ್ನು ಯಥಾಸ್ಥಿತಿಯಲ್ಲಿರಿಸಿಕೊಂಡು ವಿರುದ್ದ ದಿಕ್ಕಿನ ಸಂಚಾರವನ್ನು ಅಂದರೆ ಹಾಸೆಟ್‌ 
ಜಂಕ್ಷನ್‌ನಿಂದ ಪಾಮ್‌ಗ್ರೂವ್‌ ರಸ್ತೆ ಜಂಕ್ಷನ್‌ ವರೆಗೆ ಸಂಚಾರವನ್ನು ನಿಷೇಧಿಸಲಾಗಿದೆ. 

ಅಂತೆಯೇ ಕಲಂ 116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 1960ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ 
ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 
ಈ ಮೇಲ್ಕಂಡ ವ್ಯವಸ್ಥೆಯನ್ನು ದಿನಾಂಕ:29.02.2004 ರಿಂದ ಪ್ರಾಯೋಗಿಕವಾಗಿ ಒಂದು ತಿಂಗಳ ಕಾಲ ಜಾರಿಗೆ ಬರುವಂತೆ 
ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ:16.02.2004ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 
ಎಸ್‌. ಮರಿಸ್ವಾಮಿ 
ಪಿ.ಆರ್‌.261 ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೭೭ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ತುಮಕೂರು ವಿಭಾಗ, ತುಮಕೂರು ರವರ ನ್ಯಾಯಾಲಯ 
ಸಂಖ್ಯೆ:ಎ8.71(ಎ):ಸಿಆರ್‌:1/03-04, ದಿನಾಂಕ: 11ನೇ ಫೆಬ್ರವರಿ, 2004 
ಸಾರ್ವಜನಿಕ ಪ್ರಕಟಣೆ 

ತುಮಕೂರು ಅರಣ್ಯ ವಿಭಾಗ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಹತ್ತಿರ ಫಿಯಟ್‌ ಕಾರು (premier padmini) No.DHD 
8409ರಲ್ಲಿ ಅಕ್ರಮವಾಗಿ ಶ್ರೀಗಂಧ ಸಾಗಾಣಿಕೆ ಮಾಡುತ್ತಿದ್ದಾಗ ಅತೀ ವೇಗವಾಗಿ ಓಡಿಸಿ ಮರಕ್ಕೆ ಡಿಕ್ಕಿ ಹೊಡೆದು ಜಕಂಗೊಂಡಿದ್ದು, ಆರಕ್ಷಕ 
ಉಪ ನಿರೀಕ್ಷಕರು, ಗ್ರಾಮಾಂತರ ಪೊಲೀಸ್‌ ಠಾಣೆ, ತುಮಕೂರು ರವರು ಮಾಲು ಸಮೇತ ಮೊಕದ್ದಮೆ ದಾಖಲಿಸಿ ಅಮಾನತ್ತು 
ಪಡಿಸಿರುತ್ತಾರೆ. ಸದರಿ ವಾಹನದ ಮಾಲೀಕರು ಯಾರೂ ಸಹ ಈವರೆಗೆ ವಾಹನ ಮಾಲೀಕತ್ವದ ಬಗ್ಗೆ ಈ ನ್ಯಾಯಾಲಯವನ್ನು 
ಸಂಪರ್ಕಿಸಿರುವುದಿಲ್ಲ. ಈ ವಾಹನದ ಮಾಲೀಕರು ಅಥವಾ ವಾರಸುದಾರರು ಯಾರಾದರೂ ಇದ್ದಲ್ಲಿ ಅಥವಾ ತಕರಾರು ಸಮಜಾಯಿಸಿ 
ಏನಾದರೂ ಇದ್ದಲ್ಲಿ ಈ ಪ್ರಕಟಣೆ ಹೊರಡಿಸಿದ 30 ದಿನಗಳ ಒಳಗೆ ಸಂಬಂಧಿಸಿದ ದಾಖಲೆಗಳ ಸಹಿತ ಈ ಕೆಳಕಂಡವರನ್ನು ಕಛೇರಿ 
ವೇಳೆಯಲ್ಲಿ ಸಂಪರ್ಕಿಸುವುದು. ತಪ್ಪಿದಲ್ಲಿ ಈ ವಾಹನದ ಮಾಲೀಕರು/ ವಾರಸುದಾರರು ಯಾರೂ ಇಲ್ಲವೆಂದು ಹಾಗೂ ಅರಣ್ಯ 
ಅಪರಾಧದಲ್ಲಿ ಭಾಗಿಯಾಗಿ, ಅನಧಿಕೃತವಾಗಿ ಅರಣ್ಯ ಉತ್ಪನ್ನ ಸಾಗಿಸಲು ಉಪಯೋಗಿಸಲಾಗಿದೆಯೆಂದು ಪರಿಗಣಿಸಿ ಏಕ ಪಕ್ಷೀಯವಾಗಿ 
ತೀರ್ಮಾನ ತೆಗೆದುಕೊಂಡು ಕರ್ನಾಟಕ ಅರಣ್ಯ ನಿಯಮ 1963ರ ಸೆಕ್ಟನ್‌ 71(ಎ) ರೀತ್ಯಾ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು 
ಹಾಕಿಕೊಳಲಾಗುವುದು. 
































ಕ್ರಮ ಸ್ಥಳ! ದಿನಾಂಕ ವಶಪಡಿಸಿಕೊಂಡ ವಶಪಡಿಸಿಕೊಂಡ ಪತ್ತೆ ಹಚ್ಚಿದ ಅಪರಾಧದ ಸಂಖ್ಯೆ 
ಸಂಖ್ಯೆ ವಾಹನ ಸಂಖ್ಯೆ ಹಾಗೂ | ವಾಹನ ಸಂಖ್ಯೆ ಹಾಗೂ ಅಧಿಕಾರಿಗಳು 
ಪ್ರಮಾಣ ಮಾದರಿ 

1. ತುಮಕೂರು 41ಕೆ.ಜಿ. ಶ್ರೀಗಂಧದ DHD-8409 ಫಿಯಟ್‌ | ಆರಕ್ಷಕ ಉಪ crime No. 2/2001 

ತಾ:ಕಸಬಾ ಬೇರು ಹಾಗೂ ಚಕ್ಕೆ ಕಾರು ನಿರೀಕ್ಷಕರು, 

ಹೋಬಳಿ (premier Padmini) | ಗ್ರಾಮಾಂತರ ಪೊಲೀಸ್‌ 

ಲಿಂಗಾಪುರ ಠಾಣೆ, ತುಮಕೂರು 

ಗ್ರಾಮದ ಹತ್ತಿರ 

ಪ್ರಾಧಿಕೃತ ಅಧಿಕಾರಿ ಹಾಗೂ 

ಪಿ.ಆರ್‌ .262 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 


ತುಮಕೂರು ವಿಭಾಗ, ತುಮಕೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಜಿಲ್ಲೆ, ಹಾಸನ 
ಸಂಖ್ಯೆ:ಕಾಪಕಾ:ಎಫ್‌:ಎಸ್‌ಆರ್‌-101:2001 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಶ್ರೀಮತಿ ಪುಟ್ಟರಾಜಮ್ಮ ಕೋಂ 1. ಶ್ರೀ ಬಿ.ಎಸ್‌. ಈಶ್ವರಪ್ಪ ಬಿನ್‌ ಸಿದ್ಧಪ್ಪಶೆಟ್ಟಿ, ಮಚ್ಚಿನಮನೆ 
ವೀರಭದ್ರಪ್ಪ, 38 ವರ್ಷ, ಮಚ್ಚಿನ ಮನೆ ಗ್ರಾಮ, ಬಿಕ್ಕೋಡು ಹೋಬಳಿ ಮತ್ತು ಅಂಚೆ, ಬೇಲೂರು 


ತಾಲ್ಲೂಕು 

ದಿ ಡಿವಿಜನಲ್‌ ಮ್ಯಾನೇಜರ್‌, ಓರಿಯಂಟಲ್‌ 
ಇನ್‌ಶ್ಶೂರೆನ್ಸ್‌ ಕಂ.ಲಿ., ವೆಂಕಟೇಶ್ವರ ಬಿಲ್ಲಿಂಗ್‌, ಪಿ.ಬಿ. 
ನಂ. 64, ಗಾಂಧಿಬಜಾರ್‌ ಸರ್ಕಲ್‌, ಹಾಸನ. 


ಬಿಕ್ಕೋಡು ಹೋಬಳಿ ಮತ್ತು ಅಂಚೆ, 

ಬೇಲೂರು ತಾಲ್ಲೂಕು. 2. 
2. ಶ್ರೀ ವೀರಭದ್ರಪ್ಪ ಬಿನ್‌ ರೇವಣ್ಣ, ಯಲಗುಂದ ಅಂಚೆ, 

ಸಾಲಗಾಮೆ ಹೋಬಳಿ, ಹಾಸನ ತಾಲ್ಲೂಕು. 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಕುಮಾರಸ್ವಾಮಿ ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:19.04.98 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ 
ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು 
ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ 
ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಹೆಚ್‌. ಗೋಪಾಲಗೌಡ 
ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಹಾಸನ ಜಿಲ್ಲೆ, ಹಾಸನ. 


ಪಿ.ಆರ್‌.263 


೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಜಿಲ್ಲೆ, ಹಾಸನ 
ಸಂಖ್ಯೆ:ಕಾಪಕಾ:ಎಫ್‌:ಎಸ್‌ಆರ್‌-29:2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಶ್ರೀ ಗುಡ್ಡಪ್ಪಗೌಡ ಅಲಿಯಾಸ್‌ ಗುಂಡಪ್ಪಗೌಡ ಬಿನ್‌ 1. ಶ್ರೀ ಎಸ್‌.ಡಿ. ಸತೀಶ್‌ ಬಿನ್‌ ದೇವಪ್ಪಗೌಡ, ತಿರುಮಲ 
ಲೇಟ್‌ ಶೇಷಪ್ಪಗೌಡ, 65 ವರ್ಷ ಟ್ರಾನ್ಸ್‌ಪೋರ್ಟ್‌, ಓಲ್ಡ್‌ ಮಾರ್ಕೆಟ್‌ ರೋಡ್‌, 

2. ಶ್ರೀಮತಿ ಮೋಹಿನಿ ಕೋಂ ಶ್ರೀ ಗುಡ್ಡಪ್ಪಗೌಡ ಸಕಲೇಶಪುರ. 
ಅಟ್ಟಿಹಳ್ಳಿ ವಿಲೇಜ್‌, ಹೆತ್ತೂರು ಹೋಬಳಿ, ಸಕಲೇಶಪುರ 2. ಮೆ: ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ. ಹೇಮಾ 
ತಾಲ್ಲೂಕು. ಮ್ಯಾನ್‌ಸನ್‌ ಗಾಂಧಿ ಬಜಾರ್‌, ಹಾಸನ. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ನಾಗೇಶ್‌ ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:24.12.1982 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ 
ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು 
ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ 
ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಹೆಚ್‌. ಗೋಪಾಲಗೌಡ 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.264 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಹಾಸನ ಜಿಲ್ಲೆ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಜಿಲ್ಲೆ, ಹಾಸನ 
ಸಂಖ್ಯೆ:ಕಾಪಕಾ:ಎಫ್‌ :ಎಸ್‌ಆರ್‌-27:2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಕಾವ್ಯ ಉರುಫ್‌ ಕಲ್ಯಾಣಿ ಕೋಂ 1. ಶ್ರೀಮತಿ ಪ್ರಭಾಗುಪ್ತ ಕೋಂ ಗುಪ್ತಾ, ನಂ.101, 
ಹೆಚ್‌.ಆರ್‌. ರಂಗಸ್ವಾಮಿ, 25 ವರ್ಷ ಮೊದಲನೇ ಮಹಡಿ, ಕೋಟೆ ಮನ್ನಾರ, 19ನೇ ಮುಖ್ಯ 

2. ಆಕಾಶ್‌ ಹೆಚ್‌.ಆರ್‌. ಬಿನ್‌ ರಸ್ತೆ, 3ನೇ ಅಡ್ಡರಸ್ತೆ, 2ನೇ ಹಂತ, ಜೆ.ಪಿ. ನಗರ, 
ಹೆಚ್‌.ಆರ್‌. ರಂಗಸ್ವಾಮಿ, 5 ವರ್ಷ ಬೆಂಗಳೂರು76 

3. ಹೆಚ್‌.ಆರ್‌. ಐಶ್ವರ್ಯ ಬಿನ್‌ 2. ಯುನೈಟೆಡ್‌ ಇಂಡಿಯಾ ಇನ್‌ಶ್ಯೂರೆನ್ಸ್‌ ಕಂಪನಿ 
ಹೆಚ್‌.ಆರ್‌. ರಂಗಸ್ವಾಮಿ, 3 ವರ್ಷ ನಿಯಮಿತ, ಶಾಖಾ ಕಛೇರಿ ನಂ.1, ನಂ.2, ಮೊದಲನೇ 

4. ರಾಮೇಗೌಡ ಬಿನ್‌ ನಂಜೇಗೌಡ, 56 ವರ್ಷ ಮಹಡಿ, ಹೊಸೂರು ಮುಖ್ಯ ರಸ್ತೆ, ಮಡಿವಾಳ, 


ಯಶೋಧಮ್ಮ ಕೋಂ ರಾಮೇಗೌಡ, 53 ವರ್ಷ ಬೆಂಗಳೂರು. 


ಹೆತ್ತಗೋಡನಹಳ್ಳಿ, ಕಸಬಾ ಹೋಬಳಿ, 
ಅರಕಲಗೂಡು ತಾಲ್ಲೂಕು. 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಹೆಚ್‌.ಆರ್‌. ರಂಗಸ್ಥಾಮಿ 
ರವರು ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:03.05.2003 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು 
ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು 
ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ 
ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಹೆಚ್‌. ಗೋಪಾಲಗೌಡ 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.265 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಹಾಸನ ಜಿಲ್ಲೆ, ಹಾಸನ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೭೯ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಜಿಲ್ಲೆ, ಹಾಸನ 
ಸಂಖ್ಯೆ:ಕಾಪಕಾ:ಎಫ್‌:ಎಸ್‌ಆರ್‌-31:2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಮಹಮದ್‌ ಖಾಸಿಂ ಬಿನ್‌ 1. ಸಲೀಂ ಬಿನ್‌ ಮಹಮದ್‌ ಷರೀಫ್‌, ಕೆಎ 18, 329ರ 
ಲೇಟ್‌ ಯಾಕುಬ್‌ಸಾಬ್‌, 70 ವರ್ಷ ಲಾರಿ ಮಾಲೀಕರು, ಪೀರ್‌ ಮೊಹಲ್ಲಾ ಹೊಳೆನರಸೀಪುರ 
2. ನೂರ್‌ಜಾನ್‌ ಕೋಂ ಮಹಮದ್‌ ಕಾಸಿಮ್‌, ಟೌನ್‌, ಹಾಸನ ಜಿಲ್ಲೆ. 
60 ವರ್ಷ ವಾಸ: ಈಶ್ವರ ದೇವಸ್ಥಾನದ ಹಿಂಭಾಗ, 2. ದಿ ಓರಿಯಂಟಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ., ಬ್ರಾಂಚ್‌ 
ರಿವರ್‌ ಬ್ಯಾಂಕ್‌ ರಸ್ತೆ, ಹೊಳೆನರಸೀಪುರ ಟೌನ್‌. ಆಫೀಸ್‌, ಜಯದೇವ ಹಾಸ್ಟೆಲ್‌ ಬಿಲ್ಲಿಂಗ್‌, ಬಿ.ಹೆಚ್‌. 
ರಸ್ತೆ, ತಿಪಟೂರು. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಸಲ್ಲು ಉರುಫ್‌ ಸಲೀಂರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:02.01.2003 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ 
ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು 
ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ 
ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಹೆಚ್‌. ಗೋಪಾಲಗೌಡ 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌ .266 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಹಾಸನ ಜಿಲ್ಲೆ, ಹಾಸನ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಜಿಲ್ಲೆ, ಹಾಸನ 
ಸಂಖ್ಯೆ:ಕಾಪಕಾ:ಎಫ್‌ :ಎಸ್‌ಆರ್‌-30:2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1. ಶ್ರೀಮತಿ ಶಾರದಮ್ಮಕೋಂ ಕೆಂಪೇಗೌಡ 1. ಶ್ರೀ ಡಿ.ಸಿ. ಪ್ರಕಾಶ್‌ ಬಿನ್‌ ಚನ್ನೇಗೌಡ, 
ಉರುಫ್‌ ಪುಟ್ಟಸ್ವಾಮಿ, 40 ವರ್ಷ ದೊಡ್ಡಬಸವನಹಳ್ಳಿ ಗ್ರಾಮ, ಹೊಸಕೊಪ್ಪಲು ಅಂಚೆ, 
2. ಗಿರೀಶ್‌ ಬಿನ್‌ ಕೆಂಪೇಗೌಡ ಉರುಫ್‌ ಹಾಸನ ತಾಲ್ಲೂಕು ಮತ್ತು ಜಿಲ್ಲೆ 
ಪುಟ್ಟಸ್ವಾಮಿ, 17 ವರ್ಷ 2. ದಿ ನ್ಯೂ ಇಂಡಿಯಾ ಇನ್‌ಶ್ಯೂರೆನ್ಸ್‌ ಕಂ.ಲಿ, ಬ್ರಾಂಚ್‌ 
3. ದಿವ್ಯ ಬಿನ್‌ ಕೆಂಪೇಗೌಡ ಉರುಫ್‌ ಪುಟ್ಟಸ್ವಾಮಿ, ಆಫೀಸ್‌, ಹೇಮಾ ಮ್ಯಾನ್‌ಸನ್‌, 2ನೇ ಮಹಡಿ, ಗಾಂಧಿ 
13 ವರ್ಷ ಬಜಾರ್‌, ಹಾಸನ. 


4. ಅನ್ನಪೂರ್ಣ ಬಿನ್‌ ಕೆಂಪೇಗೌಡ ಉರುಫ್‌ 
ಪುಟ್ಟಸ್ವಾಮಿ, 5 ವರ್ಷ 
ನಂಜೇಗೌಡ 
ಶ್ರೀಮತಿ ದೊಡ್ಡಮ್ಮ ಕೋಂ ನಂಜೇಗೌಡ 
ಹೆಚ್‌ ಹೊಸಳ್ಳಿ ಗ್ರಾಮ, ದುದ್ದ ಹೋಬಳಿ, 
ಹಾಸನ ತಾಲ್ಲೂಕು ಮತ್ತು ಜಿಲ್ಲೆ. 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಕೆಂಪೇಗೌಡ ಉರುಫ್‌ 
ಪುಟ್ಟಸ್ವಾಮಿ ರವರು ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:21.07.2002 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ 
ಪರಿಹಾರವನ್ನು ಕೋರಿ ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು 
ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ 
ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಹೆಚ್‌. ಗೋಪಾಲಗೌಡ 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.267 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಹಾಸನ ಜಿಲ್ಲೆ, ಹಾಸನ. 


೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಜಿಲ್ಲೆ, ಹಾಸನ 
ಸಂಖ್ಯೆ:ಕಾಪಕಾ:ಎಫ್‌:ಎಸ್‌ಆರ್‌-3:2003 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1. ಶ್ರೀಮತಿ ಲಲಿತ ಕೋಂ ಲೇಟ್‌ 1. ಶ್ರೀ ಕೆ.ಆರ್‌. ವಿಶ್ವನಾಥ್‌ ಬಿನ್‌ ರಾಜಶೇಖರಪ್ಪ, 
ದೇವರಾಜ್‌, ಸುಮಾರು 32 ವರ್ಷ ಕೆಎ-13-5932ರ ಮ್ಯಾಕ್ಸಿಕ್ಯಾಬ್‌ ವಾಹನದ ಮಾಲೀಕರು, 

2. ಕುಮಾರಿ ಶೃತಿ ಬಿನ್‌ ಲೇಟ್‌ ದೇವರಾಜ್‌, ಕಾಜೀಗಟ್ಟ ಗ್ರಾಮ, ಬಾಣಾವರ ಹೋಬಳಿ, ಅರಸೀಕೆರೆ 
ಸುಮಾರು 13 ವರ್ಷ ತಾಲ್ಲೂಕು. 

3. ಮಾಸ್ಟರ್‌ ಸುನಿಲ್‌ ಬಿನ್‌ ಲೇಟ್‌ ದೇವರಾಜ್‌, 2... ಓರಿಯಂಟಲ್‌ ಇನ್‌ಶ್ಯೂರೆನ್ಸ್‌ ಕಂಪನಿ, ವೆಂಕಟೇಶ್ವರ 
ಸುಮಾರು 8 ವರ್ಷ ಬಿಲ್ಡಿಂಗ್‌, ಬಿ.ಎಂ. ರಸ್ತೆ, ಹಾಸನ. 

4. ಶ್ರೀಮತಿ ಲಕ್ಷಮ್ಮಕೋಂ ಮರಿಗೌಡ, ಸುಮಾರು 


70 ವರ್ಷ, ದೊಡ್ಡಕೋಡಿಹಳ್ಳಿ ಗ್ರಾಮ, ಹಳೇಬೀಡು 
ಹೋಬಳಿ, ಬೇಲೂರು ತಾಲ್ಲೂಕು, ಹಾಸನ ಜಿಲ್ಲೆ. 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ದೇವರಾಜ್‌ ರವರು 
ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ:08.01.2003 ರಂದು ಸಾವನ್ನಪ್ಪಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ 
ಮೇಲ್ಕಂಡ ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು 
ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸದೊಳಗಾಗಿ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ 
ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಹೆಚ್‌. ಗೋಪಾಲಗೌಡ 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.268 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಹಾಸನ ಜಿಲ್ಲೆ, ಹಾಸನ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಚಿತ್ರದುರ್ಗ ವಿಭಾಗ, ಚಿತ್ರದುರ್ಗ ಇವರ ನ್ಯಾಯಾಲಯ 
ಕಾರಣ ಕೇಳಿ ನೋಟೀಸ್‌ 
ವಿಷಯ: ಅಕ್ರಮವಾಗಿ ಸಾಗುವಾನಿ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನ ಸಂಖ್ಯೆ: ಕೆಎ-27-3189 ಮಹೇಂದ್ರ ಮಿನಿ ಮ್ಯಾಕ್ಷಿಕ್ಕಾಬನ್ನು 
ವಶಕ್ಕೆ ತೆಗೆದುಕೊಂಡಿರುವ ಬಗ್ಗೆ. 
ಉಲ್ಲೇಖ: 1. ಪೊಲೀಸ್‌ ಉಪನಿರೀಕ್ಷಕರು, ಅಪರಾಧ ವಿಭಾಗ, ಗ್ರಾಮಾಂತರ ಪೊಲೀಸ್‌ ಠಾಣೆ, ಚಿತ್ರದುರ್ಗ ಇವರ ಕಛೇರಿಯ 
ಅಪರಾದ ಸಂಖ್ಯೆ:193/03 ದಿನಾಂಕ:04.06.03 
2. ವಲಯ ಅರಣ್ಯಾಧಿಕಾರಿ, ಚಿತ್ರದುರ್ಗ ವಲಯ ಇವರ ಪತ್ರ ಸಂಖ್ಯೆ:ವಅಅ-ಚಿದು-ಸಾಗುವಾನಿ-ವಶ-ಸಿಆರ್‌/ 
2003-04/124 ದಿನಾಂಕ:07.08.2003 
3. ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಹಾವೇರಿ ಇವರು "ಬಿ' ವಿವರ ನೀಡಿದ ಪತ್ರ ಸಂಖ್ಯೆ:ನೋಂದಣಿ-3ಎ-27/3/89/ 
ಪ್ರಾಮಲಿ/ಹಾ/03-04 ದಿನಾಂಕ:11.08.03 

ಪೊಲೀಸ್‌ ಉಪ ನಿರೀಕ್ಷಕರು ಅಪರಾಧ ವಿಭಾಗ, ಚಿತ್ರದುರ್ಗ ಇವರು ದಿನಾಂಕ:04.06.03 ರಂದು ಬೆಳಗ್ಗೆ 11.15 ಗಂಟೆಗೆ 
ಚಿತ್ರದುರ್ಗ ಸ್ವಾತಿ ಹೋಟೆಲ್‌ ಮುಂದೆ ಇರುವ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಗಸ್ತು ಮಾಡುತ್ತಿರುವಾಗ ಕೆಎ-27/3189 ಮಹೇಂದ್ರ 
ಮ್ಯಾಕ್ಸಿಕ್ಯಾಬ್‌ ನಲ್ಲಿ 9 ಸಾಗುವಾನಿ ಮರದ ತುಂಡುಗಳನ್ನು ಅಕ್ರಮವಾಗಿ ಆರೋಪಿಗಳು ಸಾಗಾಣಿಕೆ ಮಾಡುತ್ತಿದ್ದಾಗ, ಮ್ಯಾಕ್ಸಿಕ್ಯಾಬ್‌ ಮತ್ತು 
ಸಾಗುವಾನಿ ಮರದ ತುಂಡುಗಳನ್ನು ವಶಪಡಿಸಿಕೊಂಡು ಗ್ರಾಮಾಂತರ ಪೊಲೀಸ್‌ ಠಾಣೆ, ಚಿತ್ರದುರ್ಗರವರು ಗುನ್ನೆ ಸಂಖ್ಯೆ:193/03ರಲ್ಲಿ 
ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತಾರೆ. ಈ ಪ್ರಕರಣದಲ್ಲಿ ಅಮಾನತ್ತುಪಡಿಸಿಕೊಂಡ 9 ಸಾಗುವಾನಿ ಮರದ 
ತುಂಡುಗಳನ್ನು ಹಾಗೂ ಸಾಗಿಸಲು ಉಪಯೋಗಿಸಿದ ಕೆಎ-27/3189 ಸಂಖ್ಯೆಯ ಮಹೇಂದ್ರ ಮ್ಯಾಕ್ಷಿಕ್ಕಾಬನ್ನು ಕರ್ನಾಟಕ ಅರಣ್ಯ 
ಕಾಯ್ದೆ-1963 ಕಲಂ 71 (ಎ)ರ ಪ್ರಕಾರ ವಿಲೇ ಮಾಡಲು ಹಾಗೂ ಕ್ರಮ ಕೈಗೊಳ್ಳಲು ಈ ಪ್ರಾಧಿಕಾರಕ್ಕೆ ದಾಖಲೆಗಳೊಂದಿಗೆ ಮನವಿ 
ಸಲ್ಲಿಸಿರುತ್ತಾರೆ. 

ಈ ಪ್ರಕರಣದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಹಾವೇರಿ ಇವರಿಗೆ ಸದರಿ ವಾಹನದ 
ವಾರಸುದಾರರು ಯಾರೆಂಬ ಬಗ್ಗೆ ವರದಿ ಕೇಳಲಾಗಿ ಉಲ್ಲೇಖ (3)ರ ತಮ್ಮ ವರದಿಯಲ್ಲಿ ಮಹೇಂದ್ರ ಮ್ಯಾಕ್ಷಿಕ್ಕಾಬೌ್‌ನ ಮಾಲೀಕರು 
ಶ್ರೀ ಗಂಗಾಧರ ಶಂಕರಪ್ಪ ಬಿದರಣ್ಣವರ್‌ ಬಿನ್‌ ಶಂಕರಪ್ಪ (ವಾಹನದ ಚಾಲಕರು ಹಾಗೂ ಮಾಲೀಕರು ಅಂಚಿಕಟ್ಟೆ ಗ್ರಾಮ, ಬೆಲಗಲ ಪೇಟೆ 
ಪೋಸ್ಟ್‌, ಹಾನಗಲ್‌ ತಾಲ್ಲೂಕು ಹಾವೇರಿ ಜಿಲ್ಲೆ ಇವರೆಂದು ವಿಳಾಸವನ್ನು ನೀಡಿದ ಪ್ರಯುಕ್ತ ಸರ್ಕಾರದ ಸ್ವತ್ತಾಗಿರುವ 9 ಸಾಗುವಾನಿ 
ಮರದ ತುಂಡುಗಳನ್ನು ಅಧಿಕೃತವಾಗಿ ಪರವಾನಿಗೆ ಇಲ್ಲದೆ ಸಾಗಾಣೆ ಮಾಡಿರುವುದರಿಂದ ಈ ಪ್ರಕರಣವು ಕರ್ನಾಟಕ ಅರಣ್ಯ 
ಕಾಯ್ದೆ-1963ರ ಸೆಕ್ಟನ್‌ 71(ಎ)ರ ಪ್ರಕಾರ ಪರಿಗಣಿಸುವುದು ಸೂಕ್ತವೆಂದು ಸದರಿ 9 ಸಾಗುವಾನಿ ಮರದ ತುಂಡುಗಳನ್ನು ಅಕ್ರಮವಾಗಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೮೧ 





ಸಾಗಾಣೆ ಮಾಡುವ ಸಲುವಾಗಿ ಮಹೇಂದ್ರ ಮ್ಯಾಕ್ಸಿಕ್ಯಾಬನ್ನು ಉಪಯೋಗಿಸಿರುವುದರಿಂದ ವಾಹನ ಮತ್ತು ಅದರಲ್ಲಿದ್ದ 9 ಸಾಗುವಾನಿ 
ಮರದ ತುಂಡುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ತಿಳಿದು ಉಲ್ಲೇಖ (ರಲ್ಲಿ ನಮೂದಿಸಿರುವ ಪತ್ರದಲ್ಲಿ 
ಕಾರಣ ಕೇಳಿ ನೋಟೀಸು ನೀಡಲಾಗಿತ್ತು. ಸದರಿ ಕಾರಣ ಕೇಳಿ ನೋಟೀಸಿನ ಮೇಲೆ ಅಂಚೆ ಇಲಾಖೆಯವರು ಮೇಲೆ ತಿಳಿಸಿರುವ 
ವಿಳಾಸದಾರರು ಪೌತಿಯಾಗಿರುವುದಾಗಿ ಈ ಪ್ರಾಧಿಕಾರದಿಂದ ಕಳುಹಿಸಲಾಗಿದ್ದ ನೋಟೀಸಿನ ಕವರ್‌ ಮೇಲೆ ಷರಾ ನಮೂದಿಸಿ 
ನೋಟೀಸನ್ನು ಹಿಂತಿರುಗಿಸಿರುತ್ತಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ವಿಳಾಸದಾರರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲದೆ 
ಇರುವುದರಿಂದ ಸದರಿ ವಿಳಾಸದಾರರ ವಾರಸುದಾರರು ಯಾರಾದರೂ ಇದ್ದಲ್ಲಿ ಮೇಲ್ಕಂಡ ವಾಹನಕ್ಕೆ ಸಂಬಂಧಿಸಿದ ಅವಶ್ಯಕವಾದ 
ದಾಖಲಾತಿಗಳೊಂದಿಗೆ ಈ ನೋಟೀಸು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ (15) ದಿನಗಳೊಳಗಾಗಿ ಈ ಪ್ರಾಧಿಕಾರಕ್ಕೆ ತಮ್ಮ 
ಅಹವಾಲುಗಳನ್ನು ಸಲ್ಲಿಸಲು ಈ ಮೂಲಕ ತಿಳಿಯ ಪಡಿಸಿದೆ. 

ಈ ಪ್ರಕಟಣೆ ಪ್ರಕಟಿತಗೊಂಡ 15 ದಿನಗಳೊಳಗಾಗಿ ಯಾರು ತಮ್ಮ ಅಹವಾಲುಗಳನ್ನು ಸಲ್ಲಿಸದೆ ಇದ್ದ ಪಕ್ಷದಲ್ಲಿ ಸದರಿ ವಾಹನದ 
ವಾರಸುದಾರರು ಯಾರು ಇಲ್ಲವೆಂದು ಪರಿಗಣಿಸಿ ಕರ್ನಾಟಕ ಅರಣ್ಯ ಕಾಯ್ದೆ-1963ರ ಸೆಕ್ಟನ್‌ 71(ಎ) ಪ್ರಕಾರ ಏಕ ಪಕ್ಷೀಯವಾಗಿ ಕ್ರಮ 
ಕೈಗೊಂಡು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌.270 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಚಿತ್ರದುರ್ಗ ವಿಭಾಗ, ಚಿತ್ರದುರ್ಗ. 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ನ್ಯಾಯಾಲಯ, 
ಭದ್ರಾವತಿ ವಿಭಾಗ, ಭದ್ರಾವತಿ 
ಅಧಿಸೂಚನೆ ಸಂಖ್ಯೆ:ಎಫ್‌ಒಸಿ-ಸಿಒಎನ್‌-ಸಿಆರ್‌-21-27/03-04, ದಿನಾಂಕ: ಫೆಬ್ರವರಿ, 2004 

ಭದ್ರಾವತಿ ವಿಭಾಗದ ವ್ಯಾಪ್ತಿಯಲ್ಲಿ ಶ್ರೀಗಂಧದ ಹಾಗೂ ಇತರೆ ಅರಣ್ಯ ಉತ್ಪನ್ನಗಳ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿದ್ದ 
ವಾಹನಗಳನ್ನು ಉಂಬ್ಲೆಬೈಲು ವಲಯದ ಸಿಬ್ಬಂದಿಯವರು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು, ಸದರಿ ವಾಹನವನ್ನು ಕರ್ನಾಟಕ 
ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 71(ಎ)ರ ಪ್ರಕಾರ ಕ್ರಮ ಜರುಗಿಸುವಂತೆ ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾದ ವಾಹನಗಳ ತಪಶೀಲು 
ಈ ಕೆಳಕಂಡಂತಿರುತ್ತದೆ. 








ಕ್ರ. ವಾಹನಗಳ ವಿವರ ಮೊಕದ್ದಮೆ ಸಂಖ್ಯೆ ಯಂತ್ರದ ಸಂಖ್ಯೆ ಛಾಸೀಸ್‌ ಸಂಖ್ಯೆ 
ಸಂ. 
1. | ದ್ವಿಚಕ್ರ ವಾಹನ ಬಜಾಜ್‌ ಸೂಪರ್‌ | ಲಕ್ಕವಳ್ಳಿ ವಲಯದ ಅ. ಮೊ. ಒಎಸ್‌ಇ 912- ನನೆ 
ಎಫ್‌ ಸ್ಕೂಟರ್‌ ನಂ:ಎಂ.ಇ.ಜೆ 8098- | ಸಂಖ್ಯೆ: 73/ 03-04 ದಿನಾಂಕ: 024084 
15 ಶ್ರೀಗಂಧದ ತುಂಡುಗಳು 9 ಕೆ.ಜಿ. 24.01.2004 
2. | ಬಜಾಜ್‌ ಎಂ-80 ಸ್ಕೂಟರ್‌ | ತರೀಕೆರೆ ವಲಯದ ಅ.ಮೊ. ದ್‌ 16-ಸಿ-170125 
ಕೆಎ-14-ಇ-1764-2 ಬೀಟೆ ಸೈಜುಗಳು ಸಂಖ್ಯೆ:140/03-04 ದಿನಾಂಕ: 
250.058 ಎಂ 3 07.02.2004 























ಈ ಮೇಲ್ಕಂಡ ವಾಹನದ ಬಗ್ಗೆ ಯಾರೂ ವಾರಸುದಾರರು ಇಲ್ಲಿಯವರೆಗೂ ಹಾಜರಾಗದೇ ಇರುವುದರಿಂದ ಸದರಿ ವಾಹನದ 
ನಿಜವಾದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ ಹಕ್ಕುಬಾದ್ಯತೆಗಳನ್ನು ಕೆಳಸಹಿ ಮಾಡಿರುವವರ 
ಸಮ್ಮುಖದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂವತ್ತು (30) ದಿನಗಳ ಒಳಗೆ 
ಹಾಜರುಪಡಿಸಬೇಕಾಗಿ ಮತ್ತು ವಾಹನವನ್ನು ಶ್ರೀಗಂಧ ಮತ್ತು ಇತರೆ ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಲು ಉಪಯೋಗಿಸಿದ್ದಕ್ಕಾಗಿ 
ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬುದರ ಬಗ್ಗೆ ಅವರುಗಳು ಅಧಿಕೃತ ಸಮಜಾಯಿಸಿಯನ್ನು ಬರಹದ 
ಮೂಲಕ ಇತರೆ ದಾಖಲಾತಿಗಳೊಂದಿಗೆ ಈ ಕೆಳಸಹಿದಾರರ ಸಮ್ಮುಖದಲ್ಲಿ ಹಾಜರುಪಡಿಸಲು ಈ ಮೂಲಕ ಪ್ರಕಟಿಸಲಾಗಿದೆ. ಈ 
ಮೇಲ್ಕಂಡ ವಾಹನದ ಬಗ್ಗೆ ಯಾವ ವಾರಸುದಾರರು ಮೇಲ್ಕಾಣಿಸಿದ ಅವಧಿಯೊಳಗೆ ಲಿಖಿತ ಮೂಲಕ ಯಾವುದೇ ಅರ್ಜಿಯನ್ನು ಈ 
ಕೆಳಸಹಿದಾರರಿಗೆ ಸಲ್ಲಿಸದೇ ಇದ್ದಲ್ಲಿ ವಾಹನವನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963ರ ಸೆಕ್ಸನ್‌ 71 (ಎ) ಎರಡನೇ ತಿದ್ದುಪಡಿ ಪ್ರಕಾರ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

ಅಧಿಕಾರಿಯುತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.271 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಭದ್ರಾವತಿ ವಿಭಾಗ, ಭದ್ರಾವತಿ. 
IN THE COURT OF 1st TRAFFIC M.M. COURT, BANGALORE CITY 

It is here by Notified for the Information of The General Public that the under mentioned 
properites are seized and are in Police custody of J.B. Nagar Police Station any persons having lien over 
the Property may appear before this Court and Establish his lien over the Property within 6 months from 


the date this intimation failing which the under Mentioned Properties will be Confisicated to the 
Government and Disposed of According to Law. 


೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





NOTE: List of Properties Seized at J.B. Nagar Police Station are Enclosed here with for kind Persual. 
LIST OF UN CLAIMED VEHICLES SEIZED IN J.B. NAGAR POLICE STATION 

































































ಕ್ರಮ ಸಿಮಿಸ್‌ & ಪಿ.ಎಫ್‌. ನಂ. ರಿಜಿಸ್ಟ್ರೇಶನ್‌ ನಂ. ಇಂಜಿನ್‌ ಮತ್ತು ವಾಹನದ ವಿವರ 
ಸಂಖ್ಯೆ ಚಾಸಿಸ್‌ ನಂ. 
1. CMISS 415/95 P.F. No. 79/95 KA-04-L-6773 NIL ಲೂನಾ ಮೊಪೆಡ್‌ 
2. CMISS No.631/95 P.F CAL-2077 NIL ಲೂನಾ ಮೊಪೆಡ್‌ 
No.113/95 
3. CMISS No.450/96 CKK-7720 NIL ಲೂನಾ ಮೊಪೆಡ್‌ 
P.F No.69/96 
4. CMISS No.515/99 DEJ-875 NIL ಬಜಾಜ್‌ ಚೇತಕ್‌ 
P.F No.130/99 
5; CMISS No.515/99 PAK-6751 NIL ಬಜಾಜ್‌ ಚೇತಕ್‌ 
P.F No.130/99 
6. CMISS No.516/99 CAZ-9577 NIL ಲೂನಾ ಮೊಪೆಡ್‌ 
P.F No.131/99 
ITEM No-1 
7. CMISS No 293/01 CAO-3320 NIL ಬಜಾಜ್‌ ಚೇತಕ್‌ 
P.F No.70/01 
8. CMISS No.95/03 KA-03-V-7698 726140 NTEND ಕೈನೆಟಿಕ್‌ ಹೊಂಡಾ 
P.F No.49/03 ಸ್ಕೂಟರ್‌ 
9. CMISS No.96/03 KA-16-E-2901 ILl 310618 ಯಮಹಾ 
P.F No.51/03 ಮೋಟಾರ್‌ ಸೈಕಲ್‌ 
ITEM No.1 
10. | CMISS No.96/03 CKE-1138 57121-143423 ಹಿಂಡ್‌ ಸುಜುಕಿ 
P.F No.51/03 ಮೋಟಾರ್‌ ಸೈಕಲ್‌ 
ITEM No.2 
11. | CMISS No.98/03 KA-02-V-5176 O06CBDF-17328 ಬಜಾಜ್‌ ಚೇತಕ್‌ 
P.F No.53/03 
12. | CMISS No.99/03 KA-03-J-2673 31622881 IN-IFll ಕೈನೆಟಿಕ್‌ ಹೊಂಡಾ 
P.F No.54/03 ಸ್ಕೂಟರ್‌ 
ITEM No.1 
13. | CMISS No.95/03 KA-03-V-7698 726140 NTEND ಕೈನೆಟಿಕ್‌ ಹೊಂಡಾ 
P.F No.49/03 ಸ್ಕೂಟರ್‌ 
In the Court of 
PR-272 1st Traffic M.M. Court, 


Bangalore City. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಜಂಟಿನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ನಡವಳಿಗಳು 
ಕ್ರಮ ಸಂಖ್ಯೆ:ಜೆಆರ್‌ಟಿ:ಎಲ್‌ಕ್ಕೂಡಿ:11:ಎಲ್‌ಎಂಸಿ:98-99, ದಿನಾಂಕ: 31ನೇ ಜನವರಿ, 2004 

ವಿಷಯ: ಸಮಾಪನೆಯಲ್ಲಿರುವ ಚಳ್ಳಕೆರೆ ತಾಲ್ಲೂಕು ಹರಿಜನ-ಗಿರಿಜನ ಗೃಹನಿರ್ಮಾಣ ಸಹಕಾರ ಸಂಘ ನಿಯಮಿತ, ಚಳ್ಳಕೆರೆ ಇದರ 

ನೋಂದಣಿ ರದ್ಧತಿ ಬಗ್ಗೆ. 
ಉಲ್ಲೇಖ: 1) ಜೆಆರ್‌ಬಿ:ಸಮಾಪನೆ:11:98-99 ದಿನಾಂಕ:28.09.1998. 

2) ಉಪನಿಬಂಧಕರು ಚಿತ್ರದುರ್ಗ ಇವರ ಪ್ರಸ್ತಾವನೆ ನಂ. ಡಿಆರ್‌ಡಿ:ಎಲ್‌ಕ್ಕೂಡಿ:ಸಿಆರ್‌:31:03-04 ದಿನಾಂಕ:5.1.04. 
ಪ್ರಸ್ತಾವನೆ: 

ಚಳ್ಳಕೆರೆ ತಾಲ್ಲೂಕು ಹರಿಜನ-ಗಿರಿಜನ ಗೃಹನಿರ್ಮಾಣ ಸಹಕಾರ ಸಂಘ ನಿಯಮಿತ ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ ಈ ಸಹಕಾರ 

ಸಂಘವು ನೋಂದಣಿ ಸಂಖ್ಯೆ:ಡಿವೈಆರ್‌: 247:63-64 ದಿನಾಂಕ:07.08.1963ರಲ್ಲಿ ನೋಂದಣೆಯಾಗಿದ್ದು, ತಾಲ್ಲೂಕು ಮಟ್ಟದ 
ಕಾರ್ಯವ್ಯಾಪ್ತಿಯನ್ನು ಹೊಂದಿರುತ್ತದೆ. ಸಂಘವು ಸುಮಾರು 15 ವರ್ಷಗಳಿಂದ ತನ್ನ ಉಪನಿಯಮಗಳು ಹಾಗೂ ಸಹಕಾರಿ 
ಕಾಯ್ದೆಗಳಿಗನುಗುಣವಾಗಿ ಕಾರ್ಯ ನಿರ್ವಹಿಸದೇ ಸ್ಥಗಿತವಾಗಿದ್ದ ಪ್ರಯುಕ್ತ ಸಂಘವನ್ನು ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 
72(2)(ಬಿ) ಅನ್ವಯ ಸಮಾಪನೆಗೊಳಿಸಿ, ಉಲ್ಲೇಖ (1)ರ ಆದೇಶದನ್ವಯ ಸಹಕಾರ ಅಭಿವೃದ್ದಿ ಅಧಿಕಾರಿ, ಚಳ್ಳಕೆರೆ ತಾಲ್ಲೂಕು ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಈ ಆದೇಶದನ್ವಯ ಸಂಘದ ಪ್ರಭಾರವನ್ನು ವಹಿಸಿಕೊಂಡಿದ್ದ 
ಸಮಾಪನಾಧಿಕಾರಿಯು, ನಿಯಮಾನುಸಾರ ಸಂಘದ ಆಸ್ತಿ-ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಿದ್ದು, ಉಲ್ಲೇಖ (2) ರನ್ವಯ ಸಂಘದ 
ನೋಂದಣಿ ಸಂಖ್ಯೆ ರದ್ದುಪಡಿಸಲು ಪ್ರಸ್ತಾವನೆಯನ್ನು ಉಪನಿಬಂಧಕರವರ ಮುಖಾಂತರ ಸಲ್ಲಿಸಿದ್ದಾರೆ. 


(8 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೮೩ 





ಸಂಘದ ಲೆಕ್ಕಪರಿಶೋಧನೆಯು 2001-02ನೇ ಸಾಲಿನವರೆಗೆ ನಡೆದಿರುತ್ತದೆ. ಇದರನ್ವಯ ದಿನಾಂಕ:31.03.1996ರಲ್ಲಿದ್ದ 
ಆಸ್ತಿ-ಜವಾಬ್ದಾರಿ ತಃಖ್ತೆಯ ಪ್ರಕಾರ ಸಂಘದಲ್ಲಿ ಸರ್ಕಾರದ ಬಡ್ಡಿ ರಹಿತ ಸಾಲ ರೂ.12,600 ಸರ್ಕಾರದ ಷೇರು ಬಂಡವಾಳ ರೂ. 20,250 
ಹಾಗೂ ಕರ್ನಾಟಕ ರಾಜ್ಯ ಹರಿಜನ-ಗಿರಿಜನ ಸಹಕಾರ ಗೃಹನಿರ್ಮಾಣ ನಿಗಮದ ಸಾಲ ರೂ.2,56,530-85 ಗಳು ಮರುಪಾವತಿಗಿದ್ದು, 
ಆಸ್ತಿ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಹರಿಜನ-ಗಿರಿಜನ ಗೃಹನಿರ್ಮಾಣ ನಿಗಮದಲ್ಲಿ ಷೇರುಧನ ರೂ.20,700ಗಳು ಇರುತ್ತದೆ. ಸದರಿ 
ರೂ.20,700 ರ ಮೊತ್ತವನ್ನು ನಿಗಮದಿಂದ ವಾಪಸ್ಸು ಪಡೆದು ನಿಯಮಾನುಸಾರ ಆದ್ಯತೆಯ ಮೇರೆಗೆ ಸರ್ಕಾರದ ಷೇರು ಬಂಡವಾಳ ರೂ. 
20,500ನ್ನು ಹಾಗೂ ಬಡ್ಡಿ ರಹಿತ ಸಾಲದ ಪೈಕಿ ರೂ.400 ಗಳನ್ನು ದಿನಾಂಕ:28.03.2003ರಲ್ಲಿ ಸರ್ಕಾರಕ್ಕೆ ಮರುಪಾವತಿ ಮಾಡಲಾಗಿದೆ. 
ಸರ್ಕಾರದ ಬಡ್ಡಿ ರಹಿತ ಸಾಲದ ಪೈಕಿ ರೂ.12,150 ಗಳು ಮರುಪಾವತಿಗೆ ರಹವಿರುವುದಿಲ್ಲ. ಈ ಬಡ್ಡಿ ರಹಿತ ಸಾಲದ ಬಾಬನ್ನು 
ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲ್ಯೂ:35:ಸಿಹೆಚ್‌ಎಸ್‌:88: ದಿನಾಂಕ:08.01.1989 ಮತ್ತು 03.11.89ರಲ್ಲಿ ಮನ್ನಾ 
ಮಾಡಲಾಗಿರುತ್ತದೆ. ಹಾಗೂ ನಿಗಮದ ಷೇರು ಬಂಡವಾಳ ಸಹ ಹೊಂದಾಣಿಕೆ ಲೆಕ್ಕದ ಮುಖಾಂತರ ಜಮಾಖರ್ಚು ಮಾಡಿಕೊಂಡು 
ಉಳಿದ ಆಸ್ತಿ-ಜವಾಬ್ದಾರಿಗಳ ವಿಲೆಗೆ ರಹ ಇಲ್ಲದಿರುವುದನ್ನು ಗಮನಿಸಿ, ಹೊಂದಾಣಿಕೆ ಲೆಕ್ಕದ ಮುಖಾಂತರ ಜಮಾ ಖರ್ಚು 
ಮಾಡಿಕೊಂಡು ಆಸ್ತಿ-ಜವಾಬ್ದಾರಿಯನ್ನು ಶೂನ್ಯಗೊಳಿಸಲು ಸಂಘದ ಸಮಾಪನಾಧಿಕಾರಿಯು ತಮ್ಮ ನಡವಳಿಕೆ ದಿನಾಂಕ:22.11.2003ರಲ್ಲಿ 
ಠರಾವು ಪಾಸು ಮಾಡಿದ್ದಾರೆ. ಹಾಗೂ ಸಂಘದ ನೋಂದಣಿ ರದ್ದತಿಗೆ ಪ್ರಸ್ತಾವೆ ಸಲ್ಲಿಸಲು ನಿರ್ಣಯ ಕೈಗೊಂಡಿದ್ದಾರೆ. ಈ 
ಕಾರಣದಿಂದಾಗಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಬೇಕೆಂದು ಉಪ ನಿಬಂಧಕರು, ಚಿತ್ರದುರ್ಗ ರವರು ಉಲ್ಲೇಖ (2ರಲ್ಲಿ 
ಕೋರಿದ್ದಾರೆ. 

ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಸಂಘದ ಸರ್ಕಾರದ ಷೇರು-ಸಾಲಗಳು ಮರುಪಾವತಿಗೆ ಬಾಕಿ ಇಲ್ಲದಿರುವುದನ್ನು ಪರಿಗಣಿಸಿ, 
ಸಂಘದ ಅಸ್ಥಿತ್ವದಿಂದ ಸಾರ್ವಜನಿಕರಿಗಾಗಲೀ ಸದಸ್ಯರಿಗಾಗಲೀ ಯಾವುದೇ ಪ್ರಯೋಜನವಿಲ್ಲದಿರುವುದನ್ನು ಮನಗಂಡು, ಸಂಘದ 
ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಎಂಡಬ್ಲ್ಯೂ:69: 
ಸಿಎಲ್‌ಎಂ:2001 ದಿನಾಂಕ:21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಬಸವೇಗೌಡ, ಸಹಕಾರ ಸಂಘಗಳ 
ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಆದ ನಾನು ಚಳ್ಳಕೆರೆ ತಾಲ್ಲೂಕು ಹರಿಜನ-ಗಿರಿಜನ ಗೃಹನಿರ್ಮಾಣ ಸಹಕಾರ 
ಸಂಘ ನಿಯಮಿತ, ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ ಈ ಸಹಕಾರ ಸಂಘದ ನೋಂದಣಿ ಸಂಖ್ಯೆ:ಡಿವೈಆರ್‌:247:63-64 
ದಿನಾಂಕ:07.08.1963ನ್ನು ರದ್ದುಗೊಳಿಸಿ ಆದೇಶಿಸಿರುತ್ತೇನೆ. 

ಈ ರದ್ದತಿಯ ಆದೇಶದ ದಿನಾಂಕದಿಂದ ಈ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ಸಂಪೂರ್ಣವಾಗಿ 
ನಿಂತುಹೋಗಿರುತ್ತದೆಂದು ಹಾಗೂ ಈ ಸಹಕಾರ ಸಂಘವು ಅಸ್ಥಿತ್ವದಲ್ಲಿಲ್ಲವೆಂದು ಪರಿಗಣಿಸತಕ್ಕದ್ದು. 

ಈ ಸಂಘಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪವಿಭಾಗ, 
ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ದಿನಾಂಕ:31ನೇ ಜನವರಿ 2004 ರಂದು ಸ್ವ ಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ 
ಹೊರಡಿಸಲಾಗಿದೆ. 

ಬಸವೇಗೌಡ 
ಪಿ.ಆರ್‌.273 ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಡವಳಿಗಳು, ಬೆಂಗಳೂರು 
ವಿಷಯ: ಶ್ರೀಮತಿ ಎಂ.ಜಿ. ವಿಕ್ಟೋರಿಯಾ, ಕಿಮಅಸ, ಇವರ ದೀರ್ಫಾವಧಿ ಅನಧಿಕೃತ ಗೈರುಹಾಜರಿಗೆ ದಂಡನೆ ವಿಧಿಸುವ 
ಕುರಿತು. 
ಓದಲಾಗಿದೆ: 1. ನಿರ್ದೇಶನಾಲಯದ ದೋಷಾರೋಪಣೆ ಹಾಗೂ ತಿಳುವಳಿಕೆಯ ಪತ್ರದ ಸಂ:ಡಿಪಿಎನ್‌(5) ಸಿಆರ್‌:20:96-97, 
ದಿನಾಂಕ:14.10.96 
ನೌಕರರ ಲಿಖಿತ ಅಹವಾಲು ಪತ್ರ ದಿನಾಂಕ: ಇಲ್ಲ. 
ವಿಚಾರಣಾಧಿಕಾರಿಗಳ ನೇಮಕಾತಿ ಆದೇಶ ಸಂಖ್ಯೆ:ಡಿಪಿಎನ್‌(5) ಸಿಆರ್‌: 20:96-97, ದಿನಾಂಕ:18.01.2000. 
ವಿಚಾರಣಾ ವರದಿಯ ಸಂಖ್ಯೆ:ವಿಅ:ವಿಚಾರಣೆ:ಎನ್‌ಜಿ:34:99-2000. ದಿನಾಂಕ:26.05.2000. 
ವಿಚಾರಣಾ ವರದಿ ನೌಕರರಿಗೆ ಜಾರಿ ಮಾಡಿದ ಸೂಚನಾ ಪತ್ರದ ಸಂಖ್ಯೆ:ಡಿಪಿಎನ್‌(5) ಸಿಆರ್‌:20:96-97, 
ದಿನಾಂಕ:11.05.2001. 
6. ನೌಕರರ ಲಿಖಿತ ಅಹವಾಲು ಪತ್ರ ದಿನಾಂಕ: 


mu ತು YW WN 


ಪ್ರಸ್ತಾವನೆ: 

ಶ್ರೀಮತಿ ಎಂ.ಜಿ. ವಿಕ್ಟೋರಿಯಾ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ಇವರು ಈ ಹಿಂದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, 
ಕಿತ್ತೂರು, ಮೈಸೂರು ಜಿಲ್ಲೆ ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ, ದಿನಾಂಕ:10.07.89 ರಿಂದ 20.10.94 ರವರೆಗೆ ಅನಧಿಕೃತ 
ಗೈರುಹಾಜರಾಗಿರುವ ಇವರ ಬಗ್ಗೆ ಮೇಲೆ ಓದಲಾದ (1ರಲ್ಲಿನ ಪತ್ರದಲ್ಲಿ ತಿಳುವಳಿಕೆ ಹಾಗೂ ದೋಷಾರೋಪಣಾ ಪಟ್ಟಿಯನ್ನು 


(84 


೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಜಾರಿಗೊಳಿಸಿದ್ದು, ಇದಕ್ಕೆ ಅನುಗುಣವಾಗಿ ನೌಕರರು ಮೇಲೆ ಓದಲಾದ (2)ರಲ್ಲಿನ ಪತ್ರದಲ್ಲಿ ತನ್ನ ಲಿಖಿತ ಅಹವಾಲನ್ನು ಸಲ್ಲಿಸಿಲ್ಲದ ಕಾರಣ 
ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವುದು ಸೂಕ್ತವೆಂದು ನಿರ್ಣಯಿಸಿ ಮೇಲೆ ಓದಲಾದ (3)ರಲ್ಲಿನ ಆದೇಶದಲ್ಲಿ ಮುಖ್ಯ ಜಾಗೃತಾಧಿಕಾರಿಗಳು, 
ಜಾಗೃತಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ 
ನೇಮಿಸಿದ್ದಂತೆ ರೀತ್ಯಾ ಮೇಲೆ ಓದಲಾದ (ರಲ್ಲಿನ ಆದೇಶದಂತೆ ವಿಚಾರಣೆ ನಡೆಸಿ ವರದಿಯನ್ನು ಸಲ್ಲಿಸಿದ್ದಂತೆ, ಮೇಲೆ ಓದಲಾದ 
(5)ರಲ್ಲಿನ ಸೂಚನಾ ಪತ್ರದಲ್ಲಿ ವಿಚಾರಣೆ ವರದಿಯ ಪ್ರತಿಯನ್ನು ಜಾರಿಗೊಳಿಸಿದ್ದಕ್ಕನುಗುಣವಾಗಿ ಮೇಲೆ ಓದಲಾದ (6)ರಲ್ಲಿ ನೌಕರರು ತನ್ನ 
ಲಿಖಿತ ಅಹವಾಲನ್ನು ಸಲ್ಲಿಸಿರುತ್ತಾರೆ. 

ನೌಕರರು ಸಲ್ಲಿಸಿರುವ ಲಿಖಿತ ಅಹವಾಲು ಹಾಗೂ ವಿಚಾರಣಾಧಿಕಾರಿಗಳು ನೀಡಿರುವ ವಿಚಾರಣಾ ವರದಿಯಲ್ಲಿ ನಿರ್ಣಯದ 
ವರದಿಯನ್ನು ಪರಿಶೀಲಿಸಿದ ತರುವಾಯ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ ಸಂಖ್ಯೆ:ಡಿಪಿಎನ್‌(5)ಸಿಆರ್‌:20:96-97, ಬೆಂಗಳೂರು, ದಿನಾಂಕ:16ನೇ ಫೆಬ್ರವರಿ, 2004 

1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳ ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಡಾ: ಜಿ.ಬಿ. ದೇಸಾಯಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರು, ಆದ ನಾನು ಶ್ರೀಮತಿ 
ಎಂ.ಜಿ. ವಿಕ್ಟೋರಿಯ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಮಲೆಮಾದೇಶ್ವರಬೆಟ್ಟ, ಚಾಮರಾಜನಗರ 
ಜಿಲ್ಲೆ ಇವರು ದಿನಾಂಕ:10.07.89ರ ರಿಂದ ದಿನಾಂಕ:20.10.94ರಲ್ಲಿ ಆಗಿದ್ದ ಅನಧಿಕೃತ ಗೈರುಹಾಜರಿಗೆ ದಂಡನೆಯಾಗಿ ಸದರಿ ನಿಯಮ 8ರ 
ಪ್ರಕಾರ ತಕ್ಷಣ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾ ಮಾಡಿದ್ದೇನೆ. 

ಡಾ: ಜಿ.ಬಿ. ದೇಸಾಯಿ 
ಪಿ.ಆರ್‌.274 ನಿರ್ದೇಶಕರು, 
ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಸೇವೆಗಳು. 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪಅರಣ್ಯ ಸಂರಕ್ಷಣಾಧಿಕಾರಿ, ಹಳಿಯಾಳ ವಿಭಾಗ, 
ಹಳಿಯಾಳ ರವರ ನ್ಯಾಯಾಲಯ ಅಂತಿಮ ಆದೇಶ 
ಸಂಖ್ಯೆ:ಎಫ್‌ಓಸಿ/ಎಫ್‌ಓಪಿ/ ವಾಹನ ಮುಟ್ಟುಗೋಲು/03-04, ದಿನಾಂಕ:20ನೇ ಫೆಬ್ರವರಿ, 2004 
ವಿಷಯ: ಅನಧಿಕೃತವಾಗಿ ಅರಣ್ಯ ಉತ್ಪತ್ತಿಗಳ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಅಂತಿಮವಾಗಿ ಮುಟ್ಟುಗೋಲು 
ಹಾಕಿಕೊಂಡಿರುವ ಕುರಿತು ಅಂತಿಮ ಆದೇಶ ಮಾಡುವ ಕುರಿತು. 
ಉಲ್ಲೇಖ: 1. ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 71ಎ) ಪ್ರಕಾರ ವಾಹನಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡ ಬಗ್ಗೆ ಈ ಪ್ರಾಧಿಕಾರದಿಂದ ಹೊರಡಿಸಿದ ಆದೇಶ ದಿನಾಂಕ:08.12.2003. 
2. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕ:25.12.2003. 

ಈ ವಿಭಾಗದಲ್ಲಿ ಸಾಗವಾನಿ, ಸಿಸಂ ಹಾಗೂ ಇತರೇ ಅರಣ್ಯ ಉತ್ಪತ್ತಿ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿದ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಸಲುವಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ದಿಂದ (ಜಿ) ರವರೆಗೆ ಅನುಗುಣವಾಗಿ ಈ 
ನ್ಯಾಯಾಲಯದಲ್ಲಿ ನಡುವಳಿಕೆಗಳನ್ನು ನಡೆಸಿ ದಿನಾಂಕ:08.12.2003ರಂದು ಆದೇಶ ಹೊರಡಿಸಿ ಈ ಕೆಳಕಂಡ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಸೂಚನೆ ಹೊರಡಿಸಲಾಗಿತ್ತು. ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪತ್ತಿ ಸಂಬಂಧದಲ್ಲಿ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71 (ಡಿ) ಪ್ರಕಾರ ಯಾವುದೇ ಹಕ್ಕು ಬಾಧ್ಯತೆ ರುಜುವಾತು ಪಡಿಸಲು ಅಪೇಕ್ಷಿಸಿದ ವ್ಯಕ್ತಿಯು ಈ 
ಪ್ರಕಟಣೆ ಪ್ರಕಟಿಸಿದ 30 ದಿನಗಳ ಒಳಗಾಗಿ ಸಂಬಂಧಿಸಿದ ಸತ್ರ ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರಾಗಿ ಹಕ್ಕು ಬಾಧ್ಯತೆ ಮತ್ತು 
ಮಾಲಿಕತ್ವವನ್ನು ರುಜುವಾತುಪಡಿಸಲು ತಿಳಿಸಲಾಗಿತ್ತು. ಸದರಿ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಯಾವುದೇ ಅಹವಾಲು 
ಇಲ್ಲದಿದ್ದಲ್ಲಿ ಸರ್ಕಾರದ ಪರವಾಗಿ ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದೆಂದು ಸಹ 
ತಿಳಿಸಲಾಗಿತ್ತು. ಈ ಆದೇಶವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ:25.12.2003ರಂದು ಭಾಗ-3ರಲ್ಲಿ ಪುಟ ಸಂಖ್ಯೆ:1885ರಲ್ಲಿ 
ಪ್ರಕಟಿಸಲಾಗಿದೆ ಹಾಗೂ ದಿನಾಂಕ:20.12.2003 ರಂದು ಶಿರಸಿಯ ಲೋಕದ್ದನಿ ಪತ್ರಿಕೆಯಲ್ಲಿ ಸಹ ಈ ಪ್ರಕಟಣೆ ಪ್ರಕಟಗೊಂಡಿದೆ. 

ಮೇಲ್ಕಂಡ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಡಿ) ಪ್ರಕಾರ ಯಾವುದೇ 
ಅಹವಾಲುಗಳು ಸಂಬಂಧಿಸಿದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕುರಿತು ಹಾಗೂ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ 
ಯಾವುದೇ ನಿರ್ದೇಶನ ಬಂದಿಲ್ಲವಾಗಿರುವುದರಿಂದಲು, ಸದರಿ ವಾಹನ ವಾರಸುದಾರರು ಈ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿಲ್ಲವೆಂದು 
ರುಜುವಾತು ಪಡಿಸಿಲ್ಲವಾದುದರಿಂದ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುತ್ತಾರೆಂದು ತಿಳಿದು ಬರುತ್ತದೆ. ಆದ್ದರಿಂದ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಕಲಂ 71(ಎಫ್‌)ರ ಪ್ರಕಾರ ಈ ನ್ಯಾಯಾಲಯದ ದಿನಾಂಕ:08.12.2003ರ ಆದೇಶವನ್ನು ಸ್ವೀಕರಿಸಿ ಈ ಕೆಳಗಿನಂತೆ ಅಂತಿಮ 
ಆದೇಶ ಮಾಡಿದೆ. 

ಆದೇಶ 

ಈ ಕೆಳಕಂಡ ವಾಹನ ಮತ್ತು ಜಪ್ತಿ ಪಡಿಸಿದ ಅರಣ್ಯ ಉತ್ಪನ್ನವನ್ನು ಈ ಆದೇಶದ ಮೂಲಕ ಅಂತಿಮವಾಗಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಆದೇಶದನ್ವಯ ಈ ಕೆಳಕಂಡ ವಾಹನ ಮತ್ತು ಮುಟ್ಟುಗೋಲು ಪಡಿಸಿದ ಅರಣ್ಯ ಉತ್ಪನ್ನದ 
ಮೇಲೆ ಈ ದಿನದಿಂದ ಯಾವ ವ್ಯಕ್ತಿಗೂ ಯಾವುದೇ ರೀತಿಯ ಹಕ್ಕು (ಕರ್ನಾಟಕ ಸರ್ಕಾರ ಹೊರತುಪಡಿಸಿ) ಇರುವುದಿಲ್ಲ ಎಂದು ಈ 
ಮೂಲಕ ಘೋಷಿಸಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೮೫ 














ನಮೂನೆ 
ಅ. ಎಫ್‌ಐಆರ್‌ ವಾಹನ ನೋಂದಣಿ ಚಾಸ್ಸಿ ನಂ. ಇಂಜಿನ್‌ ನಂ. ವಾಹನದಲ್ಲಿ 
ನಂ. ನಂ. ಸಂಖ್ಯೆ ವಶಪಡಿಸಿಕೊಂಡ 
ಅರಣ್ಯ ಉತ್ಪತ್ತಿ ವಿವರ 
1 2 3 4 5 6 
1; ಎಫ್‌ಐಆರ್‌ ಕೆಎ-22/3485 - ದ ಸಿಸಂ ಗೋಲನಗ 
ನಂ. 850.181 
13/02-03 


























ದಿನಾಂಕ:20.02.2004ರಂದು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಮತ್ತು ಸಹಿಯೊಂದಿಗೆ ಈ ಆದೇಶವನ್ನು ಬಿಡುಗಡೆ 
ಮಾಡಿರುತ್ತೇವೆ. 
ರಾಮಚಂದ್ರ, ಭಾಅಸೇ 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌.275 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಹಳಿಯಾಳ ವಿಭಾಗ, ಹಳಿಯಾಳ. 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪಅರಣ್ಯ ಸಂರಕ್ಷಣಾಧಿಕಾರಿ, ಹಳಿಯಾಳ ವಿಭಾಗ, 
ಹಳಿಯಾಳ ರವರ ನ್ಯಾಯಾಲಯ ಅಂತಿಮ ಆದೇಶ 
ಸಂಖ್ಯೆ:ಎಫ್‌ಓಸಿ/ಎಫ್‌ಓಪಿ/ ವಾಹನ ಮುಟ್ಟುಗೋಲು/03-04, ದಿನಾಂಕ:20ನೇ ಫೆಬ್ರವರಿ, 2004 


ವಿಷಯ: ಅನಧಿಕೃತವಾಗಿ ಅರಣ್ಯ ಉತ್ಪತ್ತಿಗಳ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಅಂತಿಮವಾಗಿ ಮುಟ್ಟುಗೋಲು 
ಹಾಕಿಕೊಂಡಿರುವ ಕುರಿತು ಅಂತಿಮ ಆದೇಶ ಮಾಡುವ ಕುರಿತು. 
ಉಲ್ಲೇಖ: 1. ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 71ಎ) ಪ್ರಕಾರ ವಾಹನಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡ ಬಗ್ಗೆ ಈ ಪ್ರಾಧಿಕಾರದಿಂದ ಹೊರಡಿಸಿದ ಆದೇಶ ದಿನಾಂಕ:08.12.2003. 
2. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕ:25.12.2003. 

ಈ ವಿಭಾಗದಲ್ಲಿ ಸಾಗವಾನಿ, ಸಿಸಂ ಹಾಗೂ ಇತರೇ ಅರಣ್ಯ ಉತ್ಪತ್ತಿ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿದ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಸಲುವಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ದಿಂದ (ಜಿ) ರವರೆಗೆ ಅನುಗುಣವಾಗಿ ಈ 
ನ್ಯಾಯಾಲಯದಲ್ಲಿ ನಡುವಳಿಕೆಗಳನ್ನು ನಡೆಸಿ ದಿನಾಂಕ:08.12.2003ರಂದು ಆದೇಶ ಹೊರಡಿಸಿ ಈ ಕೆಳಕಂಡ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಸೂಚನೆ ಹೊರಡಿಸಲಾಗಿತ್ತು. ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪತ್ತಿ ಸಂಬಂಧದಲ್ಲಿ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71 (ಡಿ) ಪ್ರಕಾರ ಯಾವುದೇ ಹಕ್ಕು ಬಾಧ್ಯತೆ ರುಜುವಾತು ಪಡಿಸಲು ಅಪೇಕ್ಷಿಸಿದ ವ್ಯಕ್ತಿಯು ಈ 
ಪ್ರಕಟಣೆ ಪ್ರಕಟಿಸಿದ 30 ದಿನಗಳ ಒಳಗಾಗಿ ಸಂಬಂಧಿಸಿದ ಸತ್ರ ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರಾಗಿ ಹಕ್ಕು ಬಾಧ್ಯತೆ ಮತ್ತು 
ಮಾಲಿಕತ್ವವನ್ನು ರುಜುವಾತುಪಡಿಸಲು ತಿಳಿಸಲಾಗಿತ್ತು. ಸದರಿ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಯಾವುದೇ ಅಹವಾಲು 
ಇಲ್ಲದಿದ್ದಲ್ಲಿ ಸರ್ಕಾರದ ಪರವಾಗಿ ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದೆಂದು ಸಹ 
ತಿಳಿಸಲಾಗಿತ್ತು. ಈ ಆದೇಶವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ:25.12.2003ರಂದು ಭಾಗ-3ರಲ್ಲಿ ಪುಟ ಸಂಖ್ಯೆ:1885ರಲ್ಲಿ 
ಪ್ರಕಟಿಸಲಾಗಿದೆ ಹಾಗೂ ದಿನಾಂಕ:20.12.2003 ರಂದು ಶಿರಸಿಯ ಲೋಕದ್ದನಿ ಪತ್ರಿಕೆಯಲ್ಲಿ ಸಹ ಈ ಪ್ರಕಟಣೆ ಪ್ರಕಟಗೊಂಡಿದೆ. 

ಮೇಲ್ಕಂಡ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಡಿ) ಪ್ರಕಾರ ಯಾವುದೇ 
ಅಹವಾಲುಗಳು ಸಂಬಂಧಿಸಿದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕುರಿತು ಹಾಗೂ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ 
ಯಾವುದೇ ನಿರ್ದೇಶನ ಬಂದಿಲ್ಲವಾಗಿರುವುದರಿಂದಲು, ಸದರಿ ವಾಹನ ವಾರಸುದಾರರು ಈ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿಲ್ಲವೆಂದು 
ರುಜುವಾತು ಪಡಿಸಿಲ್ಲವಾದುದರಿಂದ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುತ್ತಾರೆಂದು ತಿಳಿದು ಬರುತ್ತದೆ. ಆದ್ದರಿಂದ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಕಲಂ 71(ಎಫ್‌)ರ ಪ್ರಕಾರ ಈ ನ್ಯಾಯಾಲಯದ ದಿನಾಂಕ:08.12.2003ರ ಆದೇಶವನ್ನು ಸ್ವೀಕರಿಸಿ ಈ ಕೆಳಗಿನಂತೆ ಅಂತಿಮ 
ಆದೇಶ ಮಾಡಿದೆ. 

ಆದೇಶ 

ಈ ಕೆಳಕಂಡ ವಾಹನ ಮತ್ತು ಜಪ್ತಿ ಪಡಿಸಿದ ಅರಣ್ಯ ಉತ್ಪನ್ನವನ್ನು ಈ ಆದೇಶದ ಮೂಲಕ ಅಂತಿಮವಾಗಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಆದೇಶದನ್ವಯ ಈ ಕೆಳಕಂಡ ವಾಹನ ಮತ್ತು ಮುಟ್ಟುಗೋಲು ಪಡಿಸಿದ ಅರಣ್ಯ ಉತ್ಪನ್ನದ 
ಮೇಲೆ ಈ ದಿನದಿಂದ ಯಾವ ವ್ಯಕ್ತಿಗೂ ಯಾವುದೇ ರೀತಿಯ ಹಕ್ಕು (ಕರ್ನಾಟಕ ಸರ್ಕಾರ ಹೊರತುಪಡಿಸಿ) ಇರುವುದಿಲ್ಲ ಎಂದು ಈ 
ಮೂಲಕ ಘೋಷಿಸಲಾಗಿದೆ. 











ನಮೂನೆ 
ತ ಎಫ್‌ಐಆರ್‌ ವಾಹನ ನೋಂದಣಿ ಚಾಸ್ಸಿ ನಂ. ಇಂಜಿನ್‌ ನಂ. ವಾಹನದಲ್ಲಿ 
ನಂ. ನಂ. ಸಂಖ್ಯೆ ವಶಪಡಿಸಿಕೊಂಡ 
ಅರಣ್ಯ ಉತ್ಪತ್ತಿ ವಿವರ 
1 2 3 4 5 6 
1. ಎಫ್‌ಐಆರ್‌ ಸಿಆರ್‌ಎಲ್‌-1158 Ill ದ ಸಾಗ ನಗ 950.171 
ನಂ. 173373 
1/2000-01 ಡಿ-245358 
10.11.2000 


























೪೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ದಿನಾಂಕ:20.02.2004ರಂದು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಮತ್ತು ಸಹಿಯೊಂದಿಗೆ ಈ ಆದೇಶವನ್ನು ಬಿಡುಗಡೆ 
ಮಾಡಿರುತ್ತೇವೆ. 
ರಾಮಚಂದ್ರ, ಭಾಅಸೇ 
ಅಧಿಕೃತ ಅಧಿಕಾರಿ ಹಾಗೂ 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಹಳಿಯಾಳ ವಿಭಾಗ, ಹಳಿಯಾಳ. 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪಅರಣ್ಯ ಸಂರಕ್ಷಣಾಧಿಕಾರಿ, ಹಳಿಯಾಳ ವಿಭಾಗ, 

ಹಳಿಯಾಳ ರವರ ನ್ಯಾಯಾಲಯ ಅಂತಿಮ ಆದೇಶ 

ಸಂಖ್ಯೆ:ಎಫ್‌ಓಸಿ/ಎಫ್‌ಓಪಿ/ ವಾಹನ ಮುಟ್ಟುಗೋಲು/03-04, ದಿನಾಂಕ:20ನೇ ಫೆಬ್ರವರಿ, 2004 


ಪಿ.ಆರ್‌.276 


ವಿಷಯ: ಅನಧಿಕೃತವಾಗಿ ಅರಣ್ಯ ಉತ್ಪತ್ತಿಗಳ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಅಂತಿಮವಾಗಿ ಮುಟ್ಟುಗೋಲು 
ಹಾಕಿಕೊಂಡಿರುವ ಕುರಿತು ಅಂತಿಮ ಆದೇಶ ಮಾಡುವ ಕುರಿತು. 
ಉಲ್ಲೇಖ: 1. ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 71ಎ) ಪ್ರಕಾರ ವಾಹನಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡ ಬಗ್ಗೆ ಈ ಪ್ರಾಧಿಕಾರದಿಂದ ಹೊರಡಿಸಿದ ಆದೇಶ ದಿನಾಂಕ:08.12.2003. 
2. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕ:25.12.2003. 

ಈ ವಿಭಾಗದಲ್ಲಿ ಸಾಗವಾನಿ, ಸಿಸಂ ಹಾಗೂ ಇತರೇ ಅರಣ್ಯ ಉತ್ಪತ್ತಿ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿದ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಸಲುವಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ದಿಂದ (ಜಿ) ರವರೆಗೆ ಅನುಗುಣವಾಗಿ ಈ 
ನ್ಯಾಯಾಲಯದಲ್ಲಿ ನಡುವಳಿಕೆಗಳನ್ನು ನಡೆಸಿ ದಿನಾಂಕ:08.12.2003ರಂದು ಆದೇಶ ಹೊರಡಿಸಿ ಈ ಕೆಳಕಂಡ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಸೂಚನೆ ಹೊರಡಿಸಲಾಗಿತ್ತು. ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪತ್ತಿ ಸಂಬಂಧದಲ್ಲಿ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71 (ಡಿ) ಪ್ರಕಾರ ಯಾವುದೇ ಹಕ್ಕು ಬಾಧ್ಯತೆ ರುಜುವಾತು ಪಡಿಸಲು ಅಪೇಕ್ಷಿಸಿದ ವ್ಯಕ್ತಿಯು ಈ 
ಪ್ರಕಟಣೆ ಪ್ರಕಟಿಸಿದ 30 ದಿನಗಳ ಒಳಗಾಗಿ ಸಂಬಂಧಿಸಿದ ಸತ್ರ ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರಾಗಿ ಹಕ್ಕು ಬಾಧ್ಯತೆ ಮತ್ತು 
ಮಾಲಿಕತ್ವವನ್ನು ರುಜುವಾತುಪಡಿಸಲು ತಿಳಿಸಲಾಗಿತ್ತು. ಸದರಿ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಯಾವುದೇ ಅಹವಾಲು 
ಇಲ್ಲದಿದ್ದಲ್ಲಿ ಸರ್ಕಾರದ ಪರವಾಗಿ ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದೆಂದು ಸಹ 
ತಿಳಿಸಲಾಗಿತ್ತು. ಈ ಆದೇಶವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ:25.12.2003ರಂದು ಭಾಗ-3ರಲ್ಲಿ ಪುಟ ಸಂಖ್ಯೆ:1885ರಲ್ಲಿ 
ಪ್ರಕಟಿಸಲಾಗಿದೆ ಹಾಗೂ ದಿನಾಂಕ:20.12.2003 ರಂದು ಶಿರಸಿಯ ಲೋಕದ್ದನಿ ಪತ್ರಿಕೆಯಲ್ಲಿ ಸಹ ಈ ಪ್ರಕಟಣೆ ಪ್ರಕಟಗೊಂಡಿದೆ. 

ಮೇಲ್ಕಂಡ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಡಿ) ಪ್ರಕಾರ ಯಾವುದೇ 
ಅಹವಾಲುಗಳು ಸಂಬಂಧಿಸಿದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕುರಿತು ಹಾಗೂ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ 
ಯಾವುದೇ ನಿರ್ದೇಶನ ಬಂದಿಲ್ಲವಾಗಿರುವುದರಿಂದಲು, ಸದರಿ ವಾಹನ ವಾರಸುದಾರರು ಈ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿಲ್ಲವೆಂದು 
ರುಜುವಾತು ಪಡಿಸಿಲ್ಲವಾದುದರಿಂದ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುತ್ತಾರೆಂದು ತಿಳಿದು ಬರುತ್ತದೆ. ಆದ್ದರಿಂದ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಕಲಂ 71(ಎಫ್‌)ರ ಪ್ರಕಾರ ಈ ನ್ಯಾಯಾಲಯದ ದಿನಾಂಕ:08.12.2003ರ ಆದೇಶವನ್ನು ಸ್ವೀಕರಿಸಿ ಈ ಕೆಳಗಿನಂತೆ ಅಂತಿಮ 
ಆದೇಶ ಮಾಡಿದೆ. 

ಆದೇಶ 

ಈ ಕೆಳಕಂಡ ವಾಹನ ಮತ್ತು ಜಪ್ತಿ ಪಡಿಸಿದ ಅರಣ್ಯ ಉತ್ಪನ್ನವನ್ನು ಈ ಆದೇಶದ ಮೂಲಕ ಅಂತಿಮವಾಗಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಆದೇಶದನ್ವಯ ಈ ಕೆಳಕಂಡ ವಾಹನ ಮತ್ತು ಮುಟ್ಟುಗೋಲು ಪಡಿಸಿದ ಅರಣ್ಯ ಉತ್ಪನ್ನದ 
ಮೇಲೆ ಈ ದಿನದಿಂದ ಯಾವ ವ್ಯಕ್ತಿಗೂ ಯಾವುದೇ ರೀತಿಯ ಹಕ್ಕು (ಕರ್ನಾಟಕ ಸರ್ಕಾರ ಹೊರತುಪಡಿಸಿ) ಇರುವುದಿಲ್ಲ ಎಂದು ಈ 
ಮೂಲಕ ಘೋಷಿಸಲಾಗಿದೆ. 











ನಮೂನೆ 
ಅಃ ಎಫ್‌ಐಆರ್‌ ವಾಹನ ನೋಂದಣಿ ಚಾಸ್ಸಿ ನಂ. ಇಂಜಿನ್‌ ನಂ. ವಾಹನದಲ್ಲಿ 
ನಂ. ನಂ. ಸಂಖ್ಯೆ ವಶಪಡಿಸಿಕೊಂಡ 
ಅರಣ್ಯ ಉತ್ಪತ್ತಿ ವಿವರ 
1 2 3 4 5 6 
1. ಎಫ್‌ಐಆರ್‌ ಕೆಎ-31/1455 ದ ದ ಸಾಗ ನಗ 250.064 
ನಂ. 
2/2000-01 
31.10.2001 


























ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೮೭ 





ದಿನಾಂಕ:20.02.2004ರಂದು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಮತ್ತು ಸಹಿಯೊಂದಿಗೆ ಈ ಆದೇಶವನ್ನು ಬಿಡುಗಡೆ 
ಮಾಡಿರುತ್ತೇವೆ. 
ರಾಮಚಂದ್ರ, ಭಾಅಸೇ 
ಅಧಿಕೃತ ಅಧಿಕಾರಿ ಹಾಗೂ 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಹಳಿಯಾಳ ವಿಭಾಗ, ಹಳಿಯಾಳ. 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪಅರಣ್ಯ ಸಂರಕ್ಷಣಾಧಿಕಾರಿ, ಹಳಿಯಾಳ ವಿಭಾಗ, 

ಹಳಿಯಾಳ ರವರ ನ್ಯಾಯಾಲಯ ಅಂತಿಮ ಆದೇಶ 

ಸಂಖ್ಯೆ:ಎಫ್‌ಓಸಿ/ಎಫ್‌ಓಪಿ/ ವಾಹನ ಮುಟ್ಟುಗೋಲು/03-04, ದಿನಾಂಕ:20ನೇ ಫೆಬ್ರವರಿ, 2004 


ಪಿ.ಆರ್‌.277 


ವಿಷಯ: ಅನಧಿಕೃತವಾಗಿ ಅರಣ್ಯ ಉತ್ಪತ್ತಿಗಳ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಅಂತಿಮವಾಗಿ ಮುಟ್ಟುಗೋಲು 
ಹಾಕಿಕೊಂಡಿರುವ ಕುರಿತು ಅಂತಿಮ ಆದೇಶ ಮಾಡುವ ಕುರಿತು. 
ಉಲ್ಲೇಖ: 1. ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 71ಎ) ಪ್ರಕಾರ ವಾಹನಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡ ಬಗ್ಗೆ ಈ ಪ್ರಾಧಿಕಾರದಿಂದ ಹೊರಡಿಸಿದ ಆದೇಶ ದಿನಾಂಕ:08.12.2003. 
2. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕ:25.12.2003. 

ಈ ವಿಭಾಗದಲ್ಲಿ ಸಾಗವಾನಿ, ಸಿಸಂ ಹಾಗೂ ಇತರೇ ಅರಣ್ಯ ಉತ್ಪತ್ತಿ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿದ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಸಲುವಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ದಿಂದ (ಜಿ) ರವರೆಗೆ ಅನುಗುಣವಾಗಿ ಈ 
ನ್ಯಾಯಾಲಯದಲ್ಲಿ ನಡುವಳಿಕೆಗಳನ್ನು ನಡೆಸಿ ದಿನಾಂಕ:08.12.2003ರಂದು ಆದೇಶ ಹೊರಡಿಸಿ ಈ ಕೆಳಕಂಡ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಸೂಚನೆ ಹೊರಡಿಸಲಾಗಿತ್ತು. ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪತ್ತಿ ಸಂಬಂಧದಲ್ಲಿ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71 (ಡಿ) ಪ್ರಕಾರ ಯಾವುದೇ ಹಕ್ಕು ಬಾಧ್ಯತೆ ರುಜುವಾತು ಪಡಿಸಲು ಅಪೇಕ್ಷಿಸಿದ ವ್ಯಕ್ತಿಯು ಈ 
ಪ್ರಕಟಣೆ ಪ್ರಕಟಿಸಿದ 30 ದಿನಗಳ ಒಳಗಾಗಿ ಸಂಬಂಧಿಸಿದ ಸತ್ರ ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರಾಗಿ ಹಕ್ಕು ಬಾಧ್ಯತೆ ಮತ್ತು 
ಮಾಲಿಕತ್ವವನ್ನು ರುಜುವಾತುಪಡಿಸಲು ತಿಳಿಸಲಾಗಿತ್ತು. ಸದರಿ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಯಾವುದೇ ಅಹವಾಲು 
ಇಲ್ಲದಿದ್ದಲ್ಲಿ ಸರ್ಕಾರದ ಪರವಾಗಿ ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದೆಂದು ಸಹ 
ತಿಳಿಸಲಾಗಿತ್ತು. ಈ ಆದೇಶವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ:25.12.2003ರಂದು ಭಾಗ-3ರಲ್ಲಿ ಪುಟ ಸಂಖ್ಯೆ:1885ರಲ್ಲಿ 
ಪ್ರಕಟಿಸಲಾಗಿದೆ ಹಾಗೂ ದಿನಾಂಕ:20.12.2003 ರಂದು ಶಿರಸಿಯ ಲೋಕದ್ದನಿ ಪತ್ರಿಕೆಯಲ್ಲಿ ಸಹ ಈ ಪ್ರಕಟಣೆ ಪ್ರಕಟಗೊಂಡಿದೆ. 

ಮೇಲ್ಕಂಡ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಡಿ) ಪ್ರಕಾರ ಯಾವುದೇ 
ಅಹವಾಲುಗಳು ಸಂಬಂಧಿಸಿದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕುರಿತು ಹಾಗೂ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ 
ಯಾವುದೇ ನಿರ್ದೇಶನ ಬಂದಿಲ್ಲವಾಗಿರುವುದರಿಂದಲು, ಸದರಿ ವಾಹನ ವಾರಸುದಾರರು ಈ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿಲ್ಲವೆಂದು 
ರುಜುವಾತು ಪಡಿಸಿಲ್ಲವಾದುದರಿಂದ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುತ್ತಾರೆಂದು ತಿಳಿದು ಬರುತ್ತದೆ. ಆದ್ದರಿಂದ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಕಲಂ 71(ಎಫ್‌)ರ ಪ್ರಕಾರ ಈ ನ್ಯಾಯಾಲಯದ ದಿನಾಂಕ:08.12.2003ರ ಆದೇಶವನ್ನು ಸ್ವೀಕರಿಸಿ ಈ ಕೆಳಗಿನಂತೆ ಅಂತಿಮ 
ಆದೇಶ ಮಾಡಿದೆ. 

ಆದೇಶ 

ಈ ಕೆಳಕಂಡ ವಾಹನ ಮತ್ತು ಜಪ್ತಿ ಪಡಿಸಿದ ಅರಣ್ಯ ಉತ್ಪನ್ನವನ್ನು ಈ ಆದೇಶದ ಮೂಲಕ ಅಂತಿಮವಾಗಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಆದೇಶದನ್ವಯ ಈ ಕೆಳಕಂಡ ವಾಹನ ಮತ್ತು ಮುಟ್ಟುಗೋಲು ಪಡಿಸಿದ ಅರಣ್ಯ ಉತ್ಪನ್ನದ 
ಮೇಲೆ ಈ ದಿನದಿಂದ ಯಾವ ವ್ಯಕ್ತಿಗೂ ಯಾವುದೇ ರೀತಿಯ ಹಕ್ಕು (ಕರ್ನಾಟಕ ಸರ್ಕಾರ ಹೊರತುಪಡಿಸಿ) ಇರುವುದಿಲ್ಲ ಎಂದು ಈ 
ಮೂಲಕ ಘೋಷಿಸಲಾಗಿದೆ. 











ನಮೂನೆ 
ಅ. ಎಫ್‌ಐಆರ್‌ ವಾಹನ ನೋಂದಣಿ ಚಾಸ್ಸಿ ನಂ. ಇಂಜಿನ್‌ ನಂ. ವಾಹನದಲ್ಲಿ 
ನಂ. ನಂ. ಸಂಖ್ಯೆ ವಶಪಡಿಸಿಕೊಂಡ 
ಅರಣ್ಯ ಉತ್ಪತ್ತಿ ವಿವರ 
1 2 3 4 5 6 
1. ಎಫ್‌ಐಆರ್‌ ಕೆಎ-22/ 931597 616969,127106 ಸಾಗ ನಗ 650.293 
ನಂ. 3/01-02 ಎಂ-5272 
01.07.2001 


























೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ದಿನಾಂಕ:20.02.2004ರಂದು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಮತ್ತು ಸಹಿಯೊಂದಿಗೆ ಈ ಆದೇಶವನ್ನು ಬಿಡುಗಡೆ 
ಮಾಡಿರುತ್ತೇವೆ. 
ರಾಮಚಂದ್ರ, ಭಾಅಸೇ 
ಅಧಿಕೃತ ಅಧಿಕಾರಿ ಹಾಗೂ 


ಪಿ.ಆರ್‌.278 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಹಳಿಯಾಳ ವಿಭಾಗ, ಹಳಿಯಾಳ. 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪಅರಣ್ಯ ಸಂರಕ್ಷಣಾಧಿಕಾರಿ, ಹಳಿಯಾಳ ವಿಭಾಗ, 
ಹಳಿಯಾಳ ರವರ ನ್ಯಾಯಾಲಯ ಅಂತಿಮ ಆದೇಶ 
ಸಂಖ್ಯೆ:ಎಫ್‌ಓಸಿ/ಎಫ್‌ಓಪಿ/ ವಾಹನ ಮುಟ್ಟುಗೋಲು/03-04, ದಿನಾಂಕ:20ನೇ ಫೆಬ್ರವರಿ, 2004 
ವಿಷಯ: ಅನಧಿಕೃತವಾಗಿ ಅರಣ್ಯ ಉತ್ಪತ್ತಿಗಳ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಅಂತಿಮವಾಗಿ ಮುಟ್ಟುಗೋಲು 
ಹಾಕಿಕೊಂಡಿರುವ ಕುರಿತು ಅಂತಿಮ ಆದೇಶ ಮಾಡುವ ಕುರಿತು. 
ಉಲ್ಲೇಖ: 1. ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಕಲಂ 71ಎ) ಪ್ರಕಾರ ವಾಹನಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು 


ಹಾಕಿಕೊಂಡ ಬಗ್ಗೆ ಈ ಪ್ರಾಧಿಕಾರದಿಂದ ಹೊರಡಿಸಿದ ಆದೇಶ ದಿನಾಂಕ:08.12.2003. 
2. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕ:25.12.2003. 

ಈ ವಿಭಾಗದಲ್ಲಿ ಸಾಗವಾನಿ, ಸಿಸಂ ಹಾಗೂ ಇತರೇ ಅರಣ್ಯ ಉತ್ಪತ್ತಿ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿದ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಸಲುವಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ದಿಂದ (ಜಿ) ರವರೆಗೆ ಅನುಗುಣವಾಗಿ ಈ 
ನ್ಯಾಯಾಲಯದಲ್ಲಿ ನಡುವಳಿಕೆಗಳನ್ನು ನಡೆಸಿ ದಿನಾಂಕ:08.12.2003ರಂದು ಆದೇಶ ಹೊರಡಿಸಿ ಈ ಕೆಳಕಂಡ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಸೂಚನೆ ಹೊರಡಿಸಲಾಗಿತ್ತು. ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪತ್ತಿ ಸಂಬಂಧದಲ್ಲಿ 
ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71 (ಡಿ) ಪ್ರಕಾರ ಯಾವುದೇ ಹಕ್ಕು ಬಾಧ್ಯತೆ ರುಜುವಾತು ಪಡಿಸಲು ಅಪೇಕ್ಷಿಸಿದ ವ್ಯಕ್ತಿಯು ಈ 
ಪ್ರಕಟಣೆ ಪ್ರಕಟಿಸಿದ 30 ದಿನಗಳ ಒಳಗಾಗಿ ಸಂಬಂಧಿಸಿದ ಸತ್ರ ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರಾಗಿ ಹಕ್ಕು ಬಾಧ್ಯತೆ ಮತ್ತು 
ಮಾಲಿಕತ್ವವನ್ನು ರುಜುವಾತುಪಡಿಸಲು ತಿಳಿಸಲಾಗಿತ್ತು. ಸದರಿ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಯಾವುದೇ ಅಹವಾಲು 
ಇಲ್ಲದಿದ್ದಲ್ಲಿ ಸರ್ಕಾರದ ಪರವಾಗಿ ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದೆಂದು ಸಹ 
ತಿಳಿಸಲಾಗಿತ್ತು. ಈ ಆದೇಶವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ:25.12.2003ರಂದು ಭಾಗ-3ರಲ್ಲಿ ಪುಟ ಸಂಖ್ಯೆ:1885ರಲ್ಲಿ 
ಪ್ರಕಟಿಸಲಾಗಿದೆ ಹಾಗೂ ದಿನಾಂಕ:20.12.2003 ರಂದು ಶಿರಸಿಯ ಲೋಕದ್ದನಿ ಪತ್ರಿಕೆಯಲ್ಲಿ ಸಹ ಈ ಪ್ರಕಟಣೆ ಪ್ರಕಟಗೊಂಡಿದೆ. 

ಮೇಲ್ಕಂಡ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಡಿ) ಪ್ರಕಾರ ಯಾವುದೇ 
ಅಹವಾಲುಗಳು ಸಂಬಂಧಿಸಿದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕುರಿತು ಹಾಗೂ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ 
ಯಾವುದೇ ನಿರ್ದೇಶನ ಬಂದಿಲ್ಲವಾಗಿರುವುದರಿಂದಲು, ಸದರಿ ವಾಹನ ವಾರಸುದಾರರು ಈ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿಲ್ಲವೆಂದು 
ರುಜುವಾತು ಪಡಿಸಿಲ್ಲವಾದುದರಿಂದ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುತ್ತಾರೆಂದು ತಿಳಿದು ಬರುತ್ತದೆ. ಆದ್ದರಿಂದ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಕಲಂ 71(ಎಫ್‌)ರ ಪ್ರಕಾರ ಈ ನ್ಯಾಯಾಲಯದ ದಿನಾಂಕ:08.12.2003ರ ಆದೇಶವನ್ನು ಸ್ವೀಕರಿಸಿ ಈ ಕೆಳಗಿನಂತೆ ಅಂತಿಮ 
ಆದೇಶ ಮಾಡಿದೆ. 

ಆದೇಶ 

ಈ ಕೆಳಕಂಡ ವಾಹನ ಮತ್ತು ಜಪ್ತಿ ಪಡಿಸಿದ ಅರಣ್ಯ ಉತ್ಪನ್ನವನ್ನು ಈ ಆದೇಶದ ಮೂಲಕ ಅಂತಿಮವಾಗಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಆದೇಶದನ್ವಯ ಈ ಕೆಳಕಂಡ ವಾಹನ ಮತ್ತು ಮುಟ್ಟುಗೋಲು ಪಡಿಸಿದ ಅರಣ್ಯ ಉತ್ಪನ್ನದ 
ಮೇಲೆ ಈ ದಿನದಿಂದ ಯಾವ ವ್ಯಕ್ತಿಗೂ ಯಾವುದೇ ರೀತಿಯ ಹಕ್ಕು (ಕರ್ನಾಟಕ ಸರ್ಕಾರ ಹೊರತುಪಡಿಸಿ) ಇರುವುದಿಲ್ಲ ಎಂದು ಈ 
ಮೂಲಕ ಘೋಷಿಸಲಾಗಿದೆ. 



































ನಮೂನೆ 
ಅ. ಎಫ್‌ಐಆರ್‌ ವಾಹನ ನೋಂದಣಿ ಚಾಸ್ಸಿ ನಂ. ಇಂಜಿನ್‌ ನಂ. ವಾಹನದಲ್ಲಿ 
ನಂ. ನಂ. ಸಂಖ್ಯೆ ವಶಪಡಿಸಿಕೊಂಡ 
ಅರಣ್ಯ ಉತ್ಪತ್ತಿ ವಿವರ 
1 2 3 4 5 6 
1. ಎಫ್‌ಐಆರ್‌ ಸಿಎನ್‌ಇ-6283 227317 239830 ಸಾಗ ತುಂಡು 
ನಂ. 7101-02 4=0.127 
ದಿನಾಂಕ:20.02.2004ರಂದು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಮತ್ತು ಸಹಿಯೊಂದಿಗೆ ಈ ಆದೇಶವನ್ನು ಬಿಡುಗಡೆ 
ಮಾಡಿರುತ್ತೇವೆ. 
ರಾಮಚಂದ್ರ, ಭಾಅಸೇ 
ಅಧಿಕೃತ ಅಧಿಕಾರಿ ಹಾಗೂ 
ಪಿ.ಆರ್‌.279 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಹಳಿಯಾಳ ವಿಭಾಗ, ಹಳಿಯಾಳ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೮೯ 





ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಹಳಿಯಾಳ ವಿಭಾಗ, ಹಳಿಯಾಳ ರವರ ನ್ಯಾಯಾಲಯದ ಅಂತಿಮ ಆದೇಶ 
ಸಂಖ್ಯೆ: ಎಫ್‌ಓಸಿ:ಎಫ್‌ಓಪಿ: ವಾಹನ ಮುಟ್ಟುಗೋಲು:03-04 ದಿನಾಂಕ: 20ನೇ ಫೆಬ್ರವರಿ, 2004 
ವಿಷಯ: ಅನಧಿಕೃತವಾಗಿ ಅರಣ್ಯ ಉತ್ಪತ್ತಿಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಅಂತಿಮವಾಗಿ 
ಮುಟ್ಟುಗೋಲು ಹಾಕಿಕೊಂಡಿರುವ ಕುರಿತು ಅಂತಿಮ ಆದೇಶ ಮಾಡುವ ಕುರಿತು. 
ಉಲ್ಲೇಖ: 1. ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71ಎ) ಪ್ರಕಾರ ವಾಹನಗಳನ್ನು ಸರಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡ ಬಗ್ಗೆ ಈ ಪ್ರಾಧಿಕಾರದಿಂದ ಹೊರಡಿಸಿದ ಆದೇಶ ದಿನಾಂಕ: 8.12.2003. 
2. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕ: 25.12.2003. 

ಈ ವಿಭಾಗದಲ್ಲಿ ಸಾಗವಾನಿ, ಸಿಸಂ, ಹಾಗೂ ಇತರೇ ಅರಣ್ಯ ಉತ್ಪತ್ತಿ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿದ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಸಲುವಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ದಿಂದ (ಜಿ) ರವರೆಗೆ ಅನುಗುಣವಾಗಿ ಈ 
ನ್ಯಾಯಾಲಯದಲ್ಲಿ ನಡುವಳಿಕೆಗಳನ್ನು ನಡೆಸಿ ದಿನಾಂಕ: 8.12.2003 ರಂದು ಆದೇಶ ಹೊರಡಿಸಿ ಈ ಕೆಳಕಂಡ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಸೂಚನೆ ಹೊರಡಿಸಲಾಗಿತ್ತು. ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪತ್ತಿ ಸಂಬಂಧದಲ್ಲಿ ಕರ್ನಾಟಕ 
ಅರಣ್ಯ ಕಾಯ್ದೆ 1963 ಕಲಂ 71 (ಡಿ) ಪ್ರಕಾರ ಯಾವುದೇ ಹಕ್ಕು ಬಾಧ್ಯತೆ ರುಜುವಾತುಪಡಿಸಲು ಅಪೇಕ್ಷಿಸಿದ ವ್ಯಕ್ತಿಯು ಈ ಪ್ರಕಟಣೆ 
ಪ್ರಕಟಿಸಿದ 30 ದಿನಗಳ ಒಳಗಾಗಿ ಸಂಬಂಧಿಸಿದ ಸತ್ರ ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರಾಗಿ ಹಕ್ಕು ಬಾಧ್ಯತೆ ಮತ್ತು ಮಾಲಿಕತ್ವವನ್ನು 
ರುಜುವಾತುಪಡಿಸಲು ತಿಳಿಸಲಾಗಿತ್ತು. ಸದರಿ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಯಾವುದೇ ಅಹವಾಲು ಇಲ್ಲದಿದ್ದಲ್ಲಿ 
ಸರಕಾರದ ಪರವಾಗಿ ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದೆಂದು ಸಹ ತಿಳಿಸಲಾಗಿತ್ತು. ಈ 
ಆದೇಶವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 25.12.2003 ರಂದು ಭಾಗ-3 ರಲ್ಲಿ ಪುಟ ಸಂಖ್ಯೆ: 1885 ರಲ್ಲಿ ಪ್ರಕಟಿಸಲಾಗಿದೆ 
ಹಾಗೂ ದಿನಾಂಕ: 20.12.2003 ರಂದು ಶಿರಸಿಯ ಲೋಕದ್ದನಿ ಪತ್ರಿಕೆಯಲ್ಲಿ ಸಹ ಈ ಪ್ರಕಟಣೆ ಪ್ರಕಟಗೊಂಡಿದೆ. 

ಮೇಲ್ಕಂಡ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಡಿ) ಪ್ರಕಾರ ಯಾವುದೇ 
ಅಹವಾಲುಗಳು ಸಂಬಂಧಿಸಿದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕುರಿತು ಹಾಗೂ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ 
ಯಾವುದೇ ನಿರ್ದೇಶನ ಬಂದಿಲ್ಲವಾಗಿರುವುದರಿಂದಲೂ, ಸದರಿ ವಾಹನ ವಾರಸುದಾರರು ಈ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿಲ್ಲವೆಂದು 
ರುಜುವಾತು ಪಡಿಸಿಲ್ಲವಾದುದರಿಂದ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುತ್ತಾರೆಂದು ತಿಳಿದು ಬರುತ್ತದೆ. ಆದ್ದರಿಂದ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಕಲಂ 71 (ಎಫ್‌) ರ ಪ್ರಕಾರ ಈ ನ್ಯಾಯಾಲಯದ ದಿನಾಂಕ: 8.12.2003 ರ ಆದೇಶವನ್ನು ಸ್ವೀಕರಿಸಿ ಈ ಕೆಳಗಿನಂತೆ 
ಅಂತಿಮ ಆದೇಶ ಮಾಡಿದೆ. 

ಆದೇಶ 

ಈ ಕೆಳಕಂಡ ವಾಹನ ಮತ್ತು ಜಪ್ತಿಪಡಿಸಿದ ಅರಣ್ಯ ಉತ್ಪನ್ನವನ್ನು ಈ ಆದೇಶದ ಮೂಲಕ ಅಂತಿಮವಾಗಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಆದೇಶದನ್ವಯ ಈ ಕೆಳಕಂಡ ವಾಹನ ಮತ್ತು ಮುಟ್ಟುಗೋಲು ಪಡಿಸಿದ ಅರಣ್ಯ ಉತ್ಪನ್ನದ 
ಮೇಲೆ ಈ ದಿನದಿಂದ ಯಾವ ವ್ಯಕ್ತಿಗೂ ಯಾವುದೇ ರೀತಿಯ ಹಕ್ಕು (ಕರ್ನಾಟಕ ಸರಕಾರ ಹೊರತುಪಡಿಸಿ) ಇರುವುದಿಲ್ಲ ಎಂದು ಈ 
ಮೂಲಕ ಘೋಷಿಸಲಾಗಿದೆ. 











ನಮೂನೆ 
ಅ. ಎಫ್‌ಆಯ್‌ಆರ್‌ ನಂ. ವಾಹನ ಚಾಸ್ಸಿ ನಂ. ಇಂಜಿನ್‌ ನಂ. ವಾಹನದಲ್ಲಿ ವಶಪಡಿಸಿಕೊಂಡ 
ನಂ. ನೋಂದಣಿ ಅರಣ್ಯ ಉತ್ಪತ್ತಿ ವಿವರ 
ಸಂಖ್ಯೆ 
1 2 3 4 5 6 
1. | ಎಫ್‌ಆಯ್‌ಆರ್‌ KA/- 616 RDH | 616969062190 ಸಾಗತುಂಡು 
ನಂ.38/99-2000 25/2259 0137 8=1.608 


























ದಿನಾಂಕ: 20.2.2004 ರಂದು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಮತ್ತು ಸಹಿಯೊಂದಿಗೆ ಈ ಆದೇಶವನ್ನು ಬಿಡುಗಡೆ 
ಮಾಡಿರುತ್ತೇವೆ. 
ರಾಮಚಂದ್ರ, ಭಾಅಸೇ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿಆರ್‌. 280 ಹಳಿಯಾಳ ವಿಭಾಗ, ಹಳಿಯಾಳ. 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ 
ಹಳಿಯಾಳ ವಿಭಾಗ, ಹಳಿಯಾಳ ರವರ ನ್ಯಾಯಾಲಯದ ಅಂತಿಮ ಆದೇಶ 
ಸಂಖ್ಯೆ: ಎಫ್‌ಓಸಿ:ಎಫ್‌ಓಪಿ: ವಾಹನ ಮುಟ್ಟುಗೋಲು:03-04 ದಿನಾಂಕ: 20ನೇ ಫೆಬ್ರವರಿ, 2004 
ವಿಷಯ : ಅನಧಿಕೃತವಾಗಿ ಅರಣ್ಯ ಉತ್ಪತ್ತಿಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಅಂತಿಮವಾಗಿ 
ಮುಟ್ಟುಗೋಲು ಹಾಕಿಕೊಂಡಿರುವ ಕುರಿತು ಅಂತಿಮ ಆದೇಶ ಮಾಡುವ ಕುರಿತು. 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಉಲ್ಲೇಖ : 1. ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ಪ್ರಕಾರ ವಾಹನಗಳನ್ನು ಸರಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡ ಬಗ್ಗೆ ಈ ಪ್ರಾಧಿಕಾರದಿಂದ ಹೊರಡಿಸಿದ ಆದೇಶ ದಿನಾಂಕ: 8.12.2003. 
2. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕ: 25.12.2003. 

ಈ ವಿಭಾಗದಲ್ಲಿ ಸಾಗವಾನಿ, ಸಿಸಂ, ಹಾಗೂ ಇತರೇ ಅರಣ್ಯ ಉತ್ಪತ್ತಿಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿದ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಸಲುವಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ದಿಂದ (ಜಿ) ರವರೆಗೆ ಅನುಗುಣವಾಗಿ ಈ 
ನ್ಯಾಯಾಲಯದಲ್ಲಿ ನಡುವಳಿಕೆಗಳನ್ನು ನಡೆಸಿ ದಿನಾಂಕ: 8.12.2003 ರಂದು ಆದೇಶ ಹೊರಡಿಸಿ ಈ ಕೆಳಕಂಡ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಸೂಚನೆ ಹೊರಡಿಸಲಾಗಿತ್ತು. ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪತ್ತಿ ಸಂಬಂಧದಲ್ಲಿ ಕರ್ನಾಟಕ 
ಅರಣ್ಯ ಕಾಯ್ದೆ 1963 ಕಲಂ 71 (ಡಿ) ಪ್ರಕಾರ ಯಾವುದೇ ಹಕ್ಕು ಬಾಧ್ಯತೆ ರುಜುವಾತು ಪಡಿಸಲು ಅಪೇಕ್ಷಿಸಿದ ವ್ಯಕ್ತಿಯು ಈ ಪ್ರಕಟಣೆ 
ಪ್ರಕಟಿಸಿದ 30 ದಿನಗಳ ಒಳಗಾಗಿ ಸಂಬಂಧಿಸಿದ ಸತ್ರ ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರಾಗಿ ಹಕ್ಕು ಬಾಧ್ಯತೆ ಮತ್ತು ಮಾಲಿಕತ್ವವನ್ನು 
ರುಜುವಾತು ಪಡಿಸಲು ತಿಳಿಸಲಾಗಿತ್ತು. ಸದರಿ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಯಾವುದೇ ಅಹವಾಲು ಇಲ್ಲದಿದ್ದಲ್ಲಿ 
ಸರಕಾರದ ಪರವಾಗಿ ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದೆಂದು ಸಹ ತಿಳಿಸಲಾಗಿತ್ತು. ಈ 
ಆದೇಶವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 25.12.2003 ರಂದು ಭಾಗ-3 ರಲ್ಲಿ ಪುಟ ಸಂಖ್ಯೆ: 1885 ರಲ್ಲಿ ಪ್ರಕಟಿಸಲಾಗಿದೆ 
ಹಾಗೂ ದಿನಾಂಕ: 20.12.2003 ರಂದು ಶಿರಸಿಯ ಲೋಕದ್ದನಿ ಪತ್ರಿಕೆಯಲ್ಲಿ ಸಹ ಈ ಪ್ರಕಟಣೆ ಪ್ರಕಟಗೊಂಡಿದೆ. 

ಮೇಲ್ಕಂಡ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಡಿ) ಪ್ರಕಾರ ಯಾವುದೇ 
ಅಹವಾಲುಗಳು ಸಂಬಂಧಿಸಿದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕುರಿತು ಹಾಗೂ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ 
ಯಾವುದೇ ನಿರ್ದೇಶನ ಬಂದಿಲ್ಲವಾಗಿರುವುದರಿಂದಲೂ, ಸದರಿ ವಾಹನ ವಾರಸುದಾರರು ಈ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿಲ್ಲವೆಂದು 
ರುಜುವಾತು ಪಡಿಸಿಲ್ಲವಾದುದರಿಂದ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುತ್ತಾರೆಂದು ತಿಳಿದು ಬರುತ್ತದೆ. ಆದ್ದರಿಂದ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಕಲಂ 71 (ಎಫ್‌) ರ ಪ್ರಕಾರ ಈ ನ್ಯಾಯಾಲಯದ ದಿನಾಂಕ: 8.12.2003 ರ ಆದೇಶವನ್ನು ಸ್ವೀಕರಿಸಿ ಈ ಕೆಳಗಿನಂತೆ 
ಅಂತಿಮ ಆದೇಶ ಮಾಡಿದೆ. 

ಆದೇಶ 

ಈ ಕೆಳಕಂಡ ವಾಹನ ಮತ್ತು ಜಪ್ತಿಪಡಿಸಿದ ಅರಣ್ಯ ಉತ್ಪನ್ನವನ್ನು ಈ ಆದೇಶದ ಮೂಲಕ ಅಂತಿಮವಾಗಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಆದೇಶದನ್ವಯ ಈ ಕೆಳಕಂಡ ವಾಹನ ಮತ್ತು ಮುಟ್ಟುಗೋಲು ಪಡಿಸಿದ ಅರಣ್ಯ ಉತ್ಪನ್ನದ 
ಮೇಲೆ ಈ ದಿನದಿಂದ ಯಾವ ವ್ಯಕ್ತಿಗೂ ಯಾವುದೇ ರೀತಿಯ ಹಕ್ಕು (ಕರ್ನಾಟಕ ಸರಕಾರ ಹೊರತುಪಡಿಸಿ) ಇರುವುದಿಲ್ಲ ಎಂದು ಈ 
ಮೂಲಕ ಘೋಷಿಸಲಾಗಿದೆ. 











ನಮೂನೆ 
ಅ. ಎಫ್‌ಆಯ್‌ಆರ್‌ ನಂ. ವಾಹನ ಚಾಸ್ಸಿ ನಂ. ಇಂಜಿನ್‌ ನಂ. ವಾಹನದಲ್ಲಿ ವಶಪಡಿಸಿಕೊಂಡ 
ನಂ. ನೋಂದಣಿ ಅರಣ್ಯ ಉತ್ಪತ್ತಿ ವಿವರ 
ಸಂಖ್ಯೆ 

1 2 3 4 5 6 

1. | ಎಫ್‌ಆಯ್‌ಆರ್‌ GGG 798732 386668 ಸಿನಂ. ನಗ 
ನಂ.36/99-2000 1669 800.303 
17.11.1999 


























ದಿನಾಂಕ: 20.2.2004 ರಂದು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಮತ್ತು ಸಹಿಯೊಂದಿಗೆ ಈ ಆದೇಶವನ್ನು ಬಿಡುಗಡೆ 
ಮಾಡಿರುತ್ತೇವೆ. 
ರಾಮಚಂದ್ರ, ಭಾಅಸೇ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿಆರ್‌. 281 ಹಳಿಯಾಳ ವಿಭಾಗ, ಹಳಿಯಾಳ. 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಹಳಿಯಾಳ ವಿಭಾಗ, ಹಳಿಯಾಳ ರವರ ನ್ಯಾಯಾಲಯದ ಅಂತಿಮ ಆದೇಶ 
ಸಂಖ್ಯೆ: ಎಫ್‌ಓಸಿ:ಎಫ್‌ಓಪಿ: ವಾಹನ ಮುಟ್ಟುಗೋಲು:03-04 ದಿನಾಂಕ: 20ನೇ ಫೆಬ್ರವರಿ, 2004 


ವಿಷಯ : ಅನಧಿಕೃತವಾಗಿ ಅರಣ್ಯ ಉತ್ಪತ್ತಿಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಅಂತಿಮವಾಗಿ 
ಮುಟ್ಟುಗೋಲು ಹಾಕಿಕೊಂಡಿರುವ ಕುರಿತು ಅಂತಿಮ ಆದೇಶ ಮಾಡುವ ಕುರಿತು. 
ಉಲ್ಲೇಖ : 1. ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ಪ್ರಕಾರ ವಾಹನಗಳನ್ನು ಸರಕಾರಕ್ಕೆ ಮುಟ್ಟುಗೋಲು 


ಹಾಕಿಕೊಂಡ ಬಗ್ಗೆ ಈ ಪ್ರಾಧಿಕಾರದಿಂದ ಹೊರಡಿಸಿದ ಆದೇಶ ದಿನಾಂಕ: 8.12.2003. 
2. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕ: 25.12.2003. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೯೧ 





ಈ ವಿಭಾಗದಲ್ಲಿ ಸಾಗವಾನಿ, ಸಿಸಂ, ಹಾಗೂ ಇತರೇ ಅರಣ್ಯ ಉತ್ಪತ್ತಿ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿದ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಸಲುವಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ದಿಂದ (ಜಿ) ರವರೆಗೆ ಅನುಗುಣವಾಗಿ ಈ 
ನ್ಯಾಯಾಲಯದಲ್ಲಿ ನಡುವಳಿಕೆಗಳನ್ನು ನಡೆಸಿ ದಿನಾಂಕ: 8.12.2003 ರಂದು ಆದೇಶ ಹೊರಡಿಸಿ ಈ ಕೆಳಕಂಡ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಸೂಚನೆ ಹೊರಡಿಸಲಾಗಿತ್ತು. ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪತ್ತಿ ಸಂಬಂಧದಲ್ಲಿ ಕರ್ನಾಟಕ 
ಅರಣ್ಯ ಕಾಯ್ದೆ 1963 ಕಲಂ 71 (ಡಿ) ಪ್ರಕಾರ ಯಾವುದೇ ಹಕ್ಕು ಬಾಧ್ಯತೆ ರುಜುವಾತು ಪಡಿಸಲು ಅಪೇಕ್ಷಿಸಿದ ವ್ಯಕ್ತಿಯು ಈ ಪ್ರಕಟಣೆ 
ಪ್ರಕಟಿಸಿದ 30 ದಿನಗಳ ಒಳಗಾಗಿ ಸಂಬಂಧಿಸಿದ ಸತ್ರ ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರಾಗಿ ಹಕ್ಕು ಬಾಧ್ಯತೆ ಮತ್ತು ಮಾಲಿಕತ್ವವನ್ನು 
ರುಜುವಾತು ಪಡಿಸಲು ತಿಳಿಸಲಾಗಿತ್ತು. ಸದರಿ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಯಾವುದೇ ಅಹವಾಲು ಇಲ್ಲದಿದ್ದಲ್ಲಿ 
ಸರಕಾರದ ಪರವಾಗಿ ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದೆಂದು ಸಹ ತಿಳಿಸಲಾಗಿತ್ತು. ಈ 
ಆದೇಶವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 25.12.2003 ರಂದು ಭಾಗ-3 ರಲ್ಲಿ ಪುಟ ಸಂಖ್ಯೆ: 1885 ರಲ್ಲಿ ಪ್ರಕಟಿಸಲಾಗಿದೆ 
ಹಾಗೂ ದಿನಾಂಕ: 20.12.2003 ರಂದು ಶಿರಸಿಯ ಲೋಕದ್ದನಿ ಪತ್ರಿಕೆಯಲ್ಲಿ ಸಹ ಈ ಪ್ರಕಟಣೆ ಪ್ರಕಟಗೊಂಡಿದೆ. 

ಮೇಲ್ಕಂಡ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಡಿ) ಪ್ರಕಾರ ಯಾವುದೇ 
ಅಹವಾಲುಗಳು ಸಂಬಂಧಿಸಿದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕುರಿತು ಹಾಗೂ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ 
ಯಾವುದೇ ನಿರ್ದೇಶನ ಬಂದಿಲ್ಲವಾಗಿರುವುದರಿಂದಲೂ, ಸದರಿ ವಾಹನ ವಾರಸುದಾರರು ಈ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿಲ್ಲವೆಂದು 
ರುಜುವಾತು ಪಡಿಸಿಲ್ಲವಾದುದರಿಂದ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುತ್ತಾರೆಂದು ತಿಳಿದು ಬರುತ್ತದೆ. ಆದ್ದರಿಂದ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಕಲಂ 71 (ಎಫ್‌) ರ ಪ್ರಕಾರ ಈ ನ್ಯಾಯಾಲಯದ ದಿನಾಂಕ: 8.12.2003 ರ ಆದೇಶವನ್ನು ಸ್ವೀಕರಿಸಿ ಈ ಕೆಳಗಿನಂತೆ 
ಅಂತಿಮ ಆದೇಶ ಮಾಡಿದೆ. 

ಆದೇಶ 

ಈ ಕೆಳಕಂಡ ವಾಹನ ಮತ್ತು ಜಪ್ತಿಪಡಿಸಿದ ಅರಣ್ಯ ಉತ್ಪನ್ನವನ್ನು ಈ ಆದೇಶದ ಮೂಲಕ ಅಂತಿಮವಾಗಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಆದೇಶದನ್ವಯ ಈ ಕೆಳಕಂಡ ವಾಹನ ಮತ್ತು ಮುಟ್ಟುಗೋಲು ಪಡಿಸಿದ ಅರಣ್ಯ ಉತ್ಪನ್ನದ 
ಮೇಲೆ ಈ ದಿನದಿಂದ ಯಾವ ವ್ಯಕ್ತಿಗೂ ಯಾವುದೇ ರೀತಿಯ ಹಕ್ಕು (ಕರ್ನಾಟಕ ಸರಕಾರ ಹೊರತುಪಡಿಸಿ) ಇರುವುದಿಲ್ಲ ಎಂದು ಈ 
ಮೂಲಕ ಘೋಷಿಸಲಾಗಿದೆ. 











ನಮೂನೆ 
ಅ. ಎಫ್‌ಆಯ್‌ಆರ್‌ ನಂ. ವಾಹನ ಚಾಸ್ಸಿ ನಂ. ಇಂಜಿನ್‌ ನಂ. ವಾಹನದಲ್ಲಿ 
ನಂ. ನೋಂದಣಿ ವಶಪಡಿಸಿಕೊಂಡ ಅರಣ್ಯ 
ಸಂಖ್ಯೆ ಉತ್ಪತ್ತಿ ವಿವರ 

1 2 3 4 5 6 

1. | ಪಿಎಸ್‌ ಆಯ್‌ MMP-1453 214793 3, FD-222127 10 ಸಾಗ ತುಂಡು 
ದಾಂಡೇಲಿ ಗುನ್ನೆ 
ನಂ.31/02 


























ದಿನಾಂಕ: 20.2.2004 ರಂದು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಮತ್ತು ಸಹಿಯೊಂದಿಗೆ ಈ ಆದೇಶವನ್ನು ಬಿಡುಗಡೆ 
ಮಾಡಿರುತ್ತೇವೆ. 
ರಾಮಚಂದ್ರ, ಭಾಅಸೇ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿಆರ್‌. 282 ಹಳಿಯಾಳ ವಿಭಾಗ, ಹಳಿಯಾಳ. 
ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಹಳಿಯಾಳ ವಿಭಾಗ, ಹಳಿಯಾಳ ರವರ ನ್ಯಾಯಾಲಯದ ಅಂತಿಮ ಆದೇಶ 
ಸಂಖ್ಯೆ: ಎಫ್‌ಓಸಿ:ಎಫ್‌ಓಪಿ: ವಾಹನ ಮುಟ್ಟುಗೋಲು:03-04 ದಿನಾಂಕ: 20ನೇ ಫೆಬ್ರವರಿ, 2004 


ವಿಷಯ : ಅನಧಿಕೃತವಾಗಿ ಅರಣ್ಯ ಉತ್ಪತ್ತಿಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಅಂತಿಮವಾಗಿ 
ಮುಟ್ಟುಗೋಲು ಹಾಕಿಕೊಂಡಿರುವ ಕುರಿತು ಅಂತಿಮ ಆದೇಶ ಮಾಡುವ ಕುರಿತು. 
ಉಲ್ಲೇಖ : 1. ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ಪ್ರಕಾರ ವಾಹನಗಳನ್ನು ಸರಕಾರಕ್ಕೆ ಮುಟ್ಟುಗೋಲು 


ಹಾಕಿಕೊಂಡ ಬಗ್ಗೆ ಈ ಪ್ರಾಧಿಕಾರದಿಂದ ಹೊರಡಿಸಿದ ಆದೇಶ ದಿನಾಂಕ: 8.12.2003. 
2. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕ: 25.12.2003. 

ಈ ವಿಭಾಗದಲ್ಲಿ ಸಾಗವಾನಿ, ಸಿಸಂ, ಹಾಗೂ ಇತರೇ ಅರಣ್ಯ ಉತ್ಪತ್ತಿ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿದ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಸಲುವಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ದಿಂದ (ಜಿ) ರವರೆಗೆ ಅನುಗುಣವಾಗಿ ಈ 
ನ್ಯಾಯಾಲಯದಲ್ಲಿ ನಡುವಳಿಕೆಗಳನ್ನು ನಡೆಸಿ ದಿನಾಂಕ: 8.12.2003 ರಂದು ಆದೇಶ ಹೊರಡಿಸಿ ಈ ಕೆಳಕಂಡ ವಾಹನಗಳನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಸೂಚನೆ ಹೊರಡಿಸಲಾಗಿತ್ತು. ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪತ್ತಿ ಸಂಬಂಧದಲ್ಲಿ ಕರ್ನಾಟಕ 


೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಬಾಗ - ೩ 





ಅರಣ್ಯ ಕಾಯ್ದೆ 1963 ಕಲಂ 71 (ಡಿ) ಪ್ರಕಾರ ಯಾವುದೇ ಹಕ್ಕು ಬಾಧ್ಯತೆ ರುಜುವಾತು ಪಡಿಸಲು ಅಪೇಕ್ಷಿಸಿದ ವ್ಯಕ್ತಿಯು ಈ ಪ್ರಕಟಣೆ 
ಪ್ರಕಟಿಸಿದ 30 ದಿನಗಳ ಒಳಗಾಗಿ ಸಂಬಂಧಿಸಿದ ಸತ್ರ ಜಿಲ್ಲಾ ನ್ಯಾಯಾಲಯದ ಮುಂದೆ ಹಾಜರಾಗಿ ಹಕ್ಕು ಬಾಧ್ಯತೆ ಮತ್ತು ಮಾಲಿಕತ್ವವನ್ನು 
ರುಜುವಾತು ಪಡಿಸಲು ತಿಳಿಸಲಾಗಿತ್ತು. ಸದರಿ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಯಾವುದೇ ಅಹವಾಲು ಇಲ್ಲದಿದ್ದಲ್ಲಿ 
ಸರಕಾರದ ಪರವಾಗಿ ಈ ಕೆಳಕಂಡ ವಾಹನ ಮತ್ತು ಅರಣ್ಯ ಉತ್ಪನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದೆಂದು ಸಹ ತಿಳಿಸಲಾಗಿತ್ತು. ಈ 
ಆದೇಶವನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 25.12.2003 ರಂದು ಭಾಗ-3 ರಲ್ಲಿ ಪುಟ ಸಂಖ್ಯೆ: 1885 ರಲ್ಲಿ ಪ್ರಕಟಿಸಲಾಗಿದೆ 
ಹಾಗೂ ದಿನಾಂಕ: 20.12.2003 ರಂದು ಶಿರಸಿಯ ಲೋಕದ್ದನಿ ಪತ್ರಿಕೆಯಲ್ಲಿ ಸಹ ಈ ಪ್ರಕಟಣೆ ಪ್ರಕಟಗೊಂಡಿದೆ. 

ಮೇಲ್ಕಂಡ ಪ್ರಕಟಣೆ ಪ್ರಕಟಗೊಂಡ 30 ದಿನಗಳ ಒಳಗಾಗಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಡಿ) ಪ್ರಕಾರ ಯಾವುದೇ 
ಅಹವಾಲುಗಳು ಸಂಬಂಧಿಸಿದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಕುರಿತು ಹಾಗೂ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ 
ಯಾವುದೇ ನಿರ್ದೇಶನ ಬಂದಿಲ್ಲವಾಗಿರುವುದರಿಂದಲೂ, ಸದರಿ ವಾಹನ ವಾರಸುದಾರರು ಈ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿಲ್ಲವೆಂದು 
ರುಜುವಾತು ಪಡಿಸಿಲ್ಲವಾದುದರಿಂದ ಅರಣ್ಯ ಅಪರಾಧದಲ್ಲಿ ಭಾಗಿಯಾಗಿರುತ್ತಾರೆಂದು ತಿಳಿದು ಬರುತ್ತದೆ. ಆದ್ದರಿಂದ ಕರ್ನಾಟಕ ಅರಣ್ಯ 
ಕಾಯ್ದೆ 1963 ಕಲಂ 71 (ಎಫ್‌) ರ ಪ್ರಕಾರ ಈ ನ್ಯಾಯಾಲಯದ ದಿನಾಂಕ: 8.12.2003 ರ ಆದೇಶವನ್ನು ಸ್ವೀಕರಿಸಿ ಈ ಕೆಳಗಿನಂತೆ 
ಅಂತಿಮ ಆದೇಶ ಮಾಡಿದೆ. 

ಆದೇಶ 

ಈ ಕೆಳಕಂಡ ವಾಹನ ಮತ್ತು ಜಪ್ತಿಪಡಿಸಿದ ಅರಣ್ಯ ಉತ್ಪನ್ನವನ್ನು ಈ ಆದೇಶದ ಮೂಲಕ ಅಂತಿಮವಾಗಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ ಆದೇಶದನ್ವಯ ಈ ಕೆಳಕಂಡ ವಾಹನ ಮತ್ತು ಮುಟ್ಟುಗೋಲು ಪಡಿಸಿದ ಅರಣ್ಯ ಉತ್ಪನ್ನದ 
ಮೇಲೆ ಈ ದಿನದಿಂದ ಯಾವ ವ್ಯಕ್ತಿಗೂ ಯಾವುದೇ ರೀತಿಯ ಹಕ್ಕು (ಕರ್ನಾಟಕ ಸರಕಾರ ಹೊರತುಪಡಿಸಿ) ಇರುವುದಿಲ್ಲ ಎಂದು ಈ 
ಮೂಲಕ ಘೋಷಿಸಲಾಗಿದೆ. 











ನಮೂನೆ 
ಅ. ಎಫ್‌ಆಯ್‌ಆರ್‌ ನಂ. ವಾಹನ ಚಾಸ್ಸಿ ನಂ. ಇಂಜಿನ್‌ ನಂ. ವಾಹನದಲ್ಲಿ 
ನಂ. ನೋಂದಣಿ ವಶಪಡಿಸಿಕೊಂಡ ಅರಣ್ಯ 
ಸಂಖ್ಯೆ ಉತ್ಪತ್ತಿ ವಿವರ 
1 2 3 4 5 6 
1. | ಎಫ್‌ಆಯ್‌ಆರ್‌ MEH-4146 | ALEF-15874 ದ 6000 ಬೆತ್ತ 
ನಂ.1/94-95 30.4.1994 ALEF-14886 


























ದಿನಾಂಕ: 20.2.2004 ರಂದು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಮತ್ತು ಸಹಿಯೊಂದಿಗೆ ಈ ಆದೇಶವನ್ನು ಬಿಡುಗಡೆ 
ಮಾಡಿರುತ್ತೇವೆ. 
ರಾಮಚಂದ್ರ, ಭಾಅಸೇ 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿಆರ್‌. 283 ಹಳಿಯಾಳ ವಿಭಾಗ, ಹಳಿಯಾಳ. 
Asst. Commissioner of Commi. Taxes, Dist. Addl. Circle-ll, Bangalore Dvn., Bangalore. 
TO WHOMSOEVER IT MAY CONCERN 
| Sri. S. J. Harishkumar Malhotra, Assistant Commissioner of Commercial Taxes, Dist. Addl. 
Circle-ll, Bangalore Division, Bangalore, do hereby declare that the 'ಲಿ' Forms bearing Nos. L. 017021 to 
L. 017024 (Four numbers) as invalid. In case if any body traces them, the same may be returned to the 
undersigned. This is for the general public to note. 
S. J. HARISHKUMAR MALHOTRA 
Asst. Commissioner of ೮೦೧7011. Taxes, 
PR-284 Dist. Addl. Circle-ll, Blore Dvn., Bangalore. 
ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಚಾಮರಾಜನಗರ ಜಿಲ್ಲೆ 


ಸಾರ್ವಜನಿಕ ನೋಟೀಸ್‌ 
ಸಂಖ್ಯೆ: ಡಬ್ಲ್ಯೂಸಿಎ:43:2003-04 ದಿನಾಂಕ: 22ನೇ ಫೆಬ್ರವರಿ 2004 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1. ದೊಡ್ಡನಂಜಮ್ಮಕೋಂ ಲೇಟ್‌ ಮಾದಶೆಟ್ಟಿ 1. ಸಿ. ಪಳನಿಯಪ್ಪನ್‌ ಅಣ್ಣಾನಗರ, ಕಸಪಪೇಟೈ ಈ 
ರೋಡ್‌, ತಮಿಳುನಾಡು 

2. ಸಿದ್ದಶೆಟ್ಟಿ ಬಿನ್‌ ಮಾದಶೆಟ್ಟಿ (ಲೇಟ್‌) 2. ದಿ ಬ್ರಾಂಚ್‌ಮ್ಯಾನೇಜರ್‌, ನ್ಯಾಷನಲ್‌ ಇನ್ಸೂರೆನ್ಸ್‌ 


ಕಂ. ಲಿ., ವಿ.ವಿ.ರೋಡ್‌, ಮಂಡ್ಯ. 
3. ಪುಟ್ಟಸ್ವಾಮಿ ಬಿನ್‌ ಲೇಟ್‌ ಮಾದಶೆಟ್ಟಿ ಬಂಡಿಗೇರಿ, 
ಉಪ್ಪರಬೀದಿ, ಹರದನಹಳ್ಳಿ ಹೋಬಳಿ. ಚಾ: ನಗರ ತಾ: 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೯೩ 





ಮೃತ ಮಾದಶೆಟ್ಟಿ ಇವರ ಹೆಂಡತಿ ಮತ್ತು ಮಕ್ಕಳಾದ ದೊಡ್ಡನಂಜಮ್ಮ ಸಿದ್ದಶೆಟ್ಟಿ ಮತ್ತು ಪುಟ್ಟಸ್ವಾಮಿ ಇವರುಗಳು ಈ 
ನ್ಯಾಯಾಲಯದಲ್ಲಿ ದಿನಾಂಕ: 18.11.2002 ರಂದು ಅರ್ಜಿದಾಖಲಿಸಿ, ಮೃತ ಮಾದಶೆಟ್ಟಿ 1ನೇ ಪ್ರತಿವಾದಿಯಲ್ಲಿ ಲಾರಿ ಸಂ: ಟಿಸಿಯು 
6696 ವಾಹನದಲ್ಲಿ ಲೋಡರ್‌ ಮತ್ತು ಅನ್‌-ಲೋಡರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಸಮಯದಲ್ಲಿ ದಿನಾಂಕ: 15.3.2002 ರಂದು 
ಅಪಘಾತ ಸಂಭವಿಸಿ ಮೃತಪಟ್ಟರುತ್ತಾರೆಂದು ತಿಳಿಸಿದ್ದು, ಹಾಗೂ ಮೇಲೆ ತಿಳಿಸಿರುವ ಅರ್ಜಿದಾರರು ಮೃತನ ಆಶ್ರಿತರೆಂದು ತಮಗೆ ನಷ್ಠ 
ಪರಿಹಾರ ಕೊಡಿಸಿಕೊಡಬೇಕೆಂದು ಕ್ರೈಂ ಅರ್ಜಿಯನ್ನು ದಾಖಲು ಮಾಡಿರುತ್ತಾರೆ. 

ತತ್ಸಂಬಂಧವಾಗಿ ಸಮಸ್ತ ನಾಗರಿಕರಿಗೂ ಹಾಗೂ ಸದರಿ ಮೃತನ ಬೇರೆ ಆಶ್ರಿತರು ಯಾರಾದರೂ ಇದ್ದಲ್ಲಿ ಅವರಿಗೂ ಈ 
ಮೂಲಕ ತಿಳಿಯಪಡಿಸುವುದೇನೆಂದರೆ ಅವರು ಈ ನ್ಯಾಯಾಲಯದ ಮುಂದೆ ಈ ಪ್ರಕಟಣೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದ ಮೂವತ್ತು ದಿನಗಳೊಳಗಾಗಿ ನಷ್ಠ ಪರಿಹಾರಕ್ಕೆ ಅರ್ಜಿ ಹಾಕಿಕೊಳ್ಳಬಹುದೆಂದು ತಿಳಿಯಪಡಿಸಲಾಗಿದೆ. ಅವಧಿ ಮೀರಿ 
ಬಂದ ಅರ್ಜಿಯನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎನ್‌. ಕಲ್ಲುಮಾಳಿಗೆಗೌಡ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿಆರ್‌. 285 ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. 
ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯ, ಚಾಮರಾಜನಗರ ಜಿಲ್ಲೆ 
ಸಾರ್ವಜನಿಕ ನೋಟೀಸ್‌ 


ಸಂಖ್ಯೆ: ಡಬ್ಲ್ಯ್ಯಸಿಎ:60:2003-04 ದಿನಾಂಕ: 23ನೇ ಫೆಬ್ರವರಿ 2004 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1. ಅಬ್ದುಲ್‌ ಖಾದರ್‌ 1. ಸಿ.ಆರ್‌. ರಕೀಂ ಅಹಮದ್‌ ಬಿನ್‌ ಅಬ್ದುಲ್‌ 
ಬಿನ್‌ ಗುಲಾಂ ಮಹಮದ್‌ ರಜಾಕ್‌ಸಾಬ್‌, ಮಾಲೀಕರು, ನಂ: 6:82, ಜಿ.ಕೆ. 


ಮೊಹಲ್ಲಾ ಗುಂಡ್ಲುಪೇಟೆ ರೋಡ್‌, 
ಚಾಮರಾಜನಗರ ಜಿಲ್ಲೆ. 


2. ಇಶ್ರತ್‌ ಪರ್ವಿನ್‌ ಕೋಂ ಅಬ್ದುಲ್‌ 2. ಶಾಖಾ ವ್ಯವಸ್ಥಾಪಕರು, 
ಖಾದರ್‌ ಕೇರಾಫ್‌: ಅಸ್ಸಂ ಅಹಮದ್‌ ನಂ: ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂ. ಲಿ., 
166, 1ನೇ ಕ್ರಾಸ್‌, ಜಿ. ವಿ. ರಸ್ತೆ, ಎ.ಪಿ. ಜೆ. ಎಲ್‌.ಬಿ. ರೋಡ್‌, ಮೈಸೂರು. 


ಮೊಹಲ್ಲಾ ಚಾಮರಾಜನಗರ ಟೌನ್‌. 
ಮೃತ ಸುಹೇಬ್‌ ಅಹಮದ್‌ ಇವರ ತಂದೆ ತಾಯಿಗಳಾದ ಶ್ರೀ ಅಬ್ದುಲ್‌ ಖಾದರ್‌ ಬಿನ್‌ ಗುಲಾಂ ಮಹಮದ್‌ ಮತ್ತು ಶ್ರೀಮತಿ 
ಇಶ್ರತ್‌ ಪರ್ವೀನ್‌, ಕೋಂ ಅಬ್ದುಲ್‌ ಖಾದರ್‌ ಇವರುಗಳು ಈ ನ್ಯಾಯಾಲಯದಲ್ಲಿ ದಿನಾಂಕ: 21.1.2004 ರಂದು ಅರ್ಜಿದಾಖಲಿಸಿ, 
ಮೃತ ಸುಹೇಬ್‌ ಅಹಮದ್‌ 1ನೇ ಪ್ರತಿವಾದಿಯಲ್ಲಿ ಅವರಿಗೆ ಸೇರಿದ ಲಾರಿ ಸಂ: ಸಿಎಡಬ್ಲ್ಯ್ಯೂ 2288 ಯಲ್ಲಿ ಲೋಡರ್‌ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದ ಸಮಯದಲ್ಲಿ ದಿನಾಂಕ: 22.5.2003 ರಂದು ಮೃತಪಟ್ಟಿರುತ್ತಾರೆಂದು ತಿಳಿಸಿದ್ದು, ಹಾಗೂ ಮೇಲೆ ತಿಳಿಸಿರುವ ಅರ್ಜಿದಾರರು 
ಮೃತನ ಆಶ್ರಿತರೆಂದು ತಮಗೆ ನಷ್ಠ ಪರಿಹಾರ ಕೊಡಿಸಿಕೊಡಬೇಕೆಂದು ಕ್ಲೈಂ ಅರ್ಜಿಯನ್ನು ದಾಖಲು ಮಾಡಿರುತ್ತಾರೆ. 
ತತ್ಸಂಬಂಧವಾಗಿ ಸಮಸ್ತ ನಾಗರಿಕರಿಗೂ ಹಾಗೂ ಸದರಿ ಮೃತನ ಬೇರೆ ಆಶ್ರಿತರು ಯಾರಾದರೂ ಇದ್ದಲ್ಲಿ ಅವರಿಗೂ ಈ 
ಮೂಲಕ ತಿಳಿಯಪಡಿಸುವುದೇನೆಂದರೆ ಅವರು ಈ ನ್ಯಾಯಾಲಯದ ಮುಂದೆ ಈ ಪ್ರಕಟಣೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದ ಮೂವತ್ತು ದಿನಗಳೊಳಗಾಗಿ ನಷ್ಠ ಪರಿಹಾರಕ್ಕೆ ಅರ್ಜಿಹಾಕಿಕೊಳ್ಳಬಹುದೆಂದು ತಿಳಿಯಪಡಿಸಲಾಗಿದೆ. ಅವಧಿ ಮೀರಿ ಬಂದ 
ಅರ್ಜಿಯನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಎನ್‌. ಕಲ್ಲುಮಾಳಿಗೆಗೌಡ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿಆರ್‌. 286 ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. 
ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯ, ಚಾಮರಾಜನಗರ ಜಿಲ್ಲೆ 
ಸಾರ್ವಜನಿಕ ನೋಟೀಸ್‌ 
ಸಂಖ್ಯೆ: ಡಬ್ಲ್ಯ್ಯಸಿಎ:63:2003-04 ದಿನಾಂಕ: 23ನೇ ಫೆಬ್ರವರಿ 2004 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1. ಗುರುವಯ್ಯ ಬಿನ್‌ 1. ಜಿ. ಬಿ. ಮಂಜುನಾಥಸ್ವಾಮಿ 
ರಾಯಪ್ಪನ ಸಂಜೀವಯ್ಯ ಬಿನ್‌ ಜೋರಲಿಂಗೇಗೌಡ, ನಂ: 335, ಲೋಕನಾಯಕ 
ನಗರ, ಹೆಬ್ಬಾಳು ಮೈನ್‌ ರಸ್ತೆ, ಮೆಟಗಳ್ಳಿ, ಮೈಸೂರು-16 
2. ಸ್ವಾಮಿ ಬಿನ್‌ ಗುರುವಯ್ಯ 2. ಬ್ರಾಂಚ್‌ ಮ್ಯಾನೇಜರ್‌, ಓರಿಯಂಟಲ್‌ ಇನ್ಸೂರೆನ್ಸ್‌ 
ವಾಸ: ಅಂಜನಾಪುರ ಗ್ರಾಮ ಮತ್ತು ಅಂಚೆ, ಕಂ. ಲಿ., ನವೀನ್‌ ಕಾಂಪ್ಲೆಕ್ಸ್‌ ಮೆಟಗಳ್ಳಿ, 


ನಂಜನಗೂಡು ತಾ: ಮೈಸೂರು. 


೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಬಾಗ - ೩ 





ಹಾಲಿ ವಾಸ: ತೋಟದ ಮನೆ ಏಳವರಿ 
ಹುಂಡಿ ರಸ್ತೆ, ಕೆರಳ್ಳಿ ಗ್ರಾಮ, ಅರವೆ 
ಹೋಬಳಿ, 
ಚಾಮರಾಜನಗರ ತಾ: 
ಮೃತ ಮುತ್ತ ಇವರ ತಂದೆ ಮತ್ತು ಅಣ್ಣನಾದ ಶ್ರೀ ಗುರುವಯ್ಯ ಮತ್ತು ಸ್ವಾಮಿ ಬಿನ್‌ ಗುರುವಯ್ಯ ಇವರುಗಳು ಈ 
ನ್ಯಾಯಾಲಯದಲ್ಲಿ ದಿನಾಂಕ 20.1.2004 ರಂದು ಅರ್ಜಿದಾಖಲಿಸಿ, ಮೃತ ಮುತ್ತ 1ನೇ ಪ್ರತಿವಾದಿಗೆ ಸೇರಿದ ಲಾರಿ ಸಂ: ಕೆಎ-06 8252 
ಯಲ್ಲಿ ಲೋಡರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಸಮಯದಲ್ಲಿ ದಿನಾಂಕ: 28.3.2002 ರಂದು ಅಪಘಾತ ಸಂಭವಿಸಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿದ್ದು, ಹಾಗೂ ಮೇಲೆ ತಿಳಿಸಿರುವ ಅರ್ಜಿದಾರರು ಮೃತನ ಆಶ್ರಿತರೆಂದು ತಮಗೆ ನಷ್ಟ ಪರಿಹಾರ ಕೊಡಿಸಿಕೊಡಬೇಕೆಂದು ಕ್ಲಂ 
ಅರ್ಜಿಯನ್ನು ದಾಖಲು ಮಾಡಿರುತ್ತಾರೆ. 
ತತ್ಸಂಬಂಧವಾಗಿ ಸಮಸ್ತ ನಾಗರಿಕರಿಗೂ ಹಾಗೂ ಸದರಿ ಮೃತನ ಬೇರೆ ಆಶ್ರಿತರು ಯಾರಾದರೂ ಇದ್ದಲ್ಲಿ ಅವರಿಗೂ ಈ 
ಮೂಲಕ ತಿಳಿಯಪಡಿಸುವುದೇನೆಂದರೆ ಅವರು ಈ ನ್ಯಾಯಾಲಯದ ಮುಂದೆ ಈ ಪ್ರಕಟಣೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದ ಮೂವತ್ತು ದಿನಗಳೊಳಗಾಗಿ ನಷ್ಠ ಪರಿಹಾರಕ್ಕೆ ಅರ್ಜಿ ಹಾಕಿಕೊಳ್ಳಬಹುದೆಂದು ತಿಳಿಯಪಡಿಸಲಾಗಿದೆ. ಅವಧಿ ಮೀರಿ 
ಬಂದ ಅರ್ಜಿಯನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಎನ್‌. ಕಲ್ಲುಮಾಳಿಗೆಗೌಡ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿಆರ್‌. 287 ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಪ್ರಕಟಣೆ 
ಸಂಖ್ಯೆ: ಕಾಅತು: ಕಾಪಕಾ: ಸಿಆರ್‌: 102:03-04 ದಿನಾಂಕ: 27ನೇ ಜನವರಿ 2004 
ಅರ್ಜಿದಾರರು: ಪ್ರತಿವಾದಿಗಳು 

1. ಶಬ್ಬೀರ್‌ ಅಹ್ಮದ್‌ 5/0 ಮೊಹೆದ್‌ ಫಕ್ರುದ್ದೀನ್‌ ವಿರುದ್ಧ 1. ಸೋಮ ಯ ಸೋಮೇಗೌಡ 

ವಯಸ್ಸು, 45 ವರ್ಷ 5/0 ಲಕ್ಕೇಗೌಡ, 35 ವರ್ಷ ಔ/೦ ಕಾಮನಹಳ್ಳಿ ಗ್ರಾಮ 
2. ಶಾಹೆದಾ ಬೇಗಂ Wo ಶಬ್ಬೀರ್‌ ಅಹ್ಮದ್‌ K.R. ಪೇಟ್‌ ತಾಲ್ಲೂಕು 

ವಯಸ್ಸು, 43 ವರ್ಷ 2. ಯುನೈಟೆಡ್‌ ಇಂಡಿಯಾ ಇನ್‌ಶೂರೆನ್ಸ್‌ ಕಂ.ಲಿ., ನಂ. 
3. ಉಮ್ಮೆ ಸಲ್ಮಾ 0/0 ಶಬ್ಬೀರ್‌ ಅಹ್ಮದ್‌ 2911 ಸುಂದರ್‌ ಆರ್ಕೇಡ್‌ 

ವಯಸ್ಸು, 16 ವರ್ಷ ಸುಭಾಶ್‌ ಬಸ್‌ಸ್ಟ್ಯಾಂಡ್‌ ಔ.N. ರೋಡ್‌, 
4. ರೇಹಾನ್‌ಪಾಶಾ 5/೦ ಶಬ್ಬೀರ್‌ ಅಹದ್‌ ಮೈಸೂರು. 


ವಯಸ್ಸು, 14 ವರ್ಷ. 
5.  ಮೀಶಾನ್‌ 5/0 ಶಬ್ಬೀರ್‌ ಅಹ್ಮದ್‌, 13 ವರ್ಷ 
ಣ/0 ಸಿಂದಗಟ್ಟ ಗ್ರಾಮ ಓಣ. ಪೇಟ್‌ ತಾಲ್ಲೂಕು 
ಮಂಡ್ಯ ಜಿಲ್ಲೆ 
ಅರ್ಜಿದಾರಾದ ಶ್ರೀ ಶಬ್ಬೀರ್‌ ಅಹ್ಮದ್‌ 5/0 ಮೊಹ್ಮದ್‌ ಫಕ್ರುದ್ದೀನ್‌ ಇವರು ತಮ್ಮ ಮಗ ಇರ್ಫಾನ್‌ ಪಾಶಾ ಇವರು 
ಪ್ರತಿವಾದಿ-1 ಸೋಮ ಈ ಸೋಮೇಗೌಡ ಇವರ ಆಟೋರಿಕ್ಷಾ ನಂ: ಜA.09-ಸA464 ರಲ್ಲಿ ಡ್ರೈವರ್‌ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, 
ದಿನಾಂಕ: 8.10.2003 ರಂದು ಉದ್ಯೋಗ ಸಮಯದಲ್ಲಿ ಕೆ.ಆರ್‌. ಪೇಟೆಯಿಂದ ತಿಪಟೂರಿಗೆ ಬರುವಾಗ, ಜೈಪುರಗೇಟ್‌ಬಳಿ, 
೦.ಣ.ಪಟ್ನಾಹತ್ತಿರ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ ಸಲ್ಲಿಸಿರುವ ಕೈಮ್‌ 
ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ 
ಪಿಆರ್‌. 288 ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೯೫ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ಪ್ರಕಟಣೆ 
ಸಂಖ್ಯೆ: ಕಾಅತು: ಕಾಪಕಾ: ಸಿಆರ್‌: 107:03-04 ದಿನಾಂಕ: 27ನೇ ಜನವರಿ 2004 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಚಂದ್ರಮ್ಮ W/o ಲೇಟ್‌ ರಂಗಯ್ಯ ವಯಸ್ಸು, 1. ಶ್ರೀಮತಿ: ಸಿದ್ದಮ್ಮಾ W/ಂ ಲೇಟ್‌ 
24 ವರ್ಷ ಚನ್ನವೀರಯ್ಯ, ಪ್ರಾಪ್ತರು ೧/೦ ಕೋಡಿಯಾಳ 
2. ಕು: ಮಮತಾ 0/0 ಲೇಟ್‌ ರಂಗಯ್ಯ ಗ್ರಾಮ (ಪೋಸ್ಟ್‌) ಚೇಳೂರು ಹೋಬಳಿ, ಗುಬ್ಬಿ 
ವಯಸ್ಸು, 6 ವರ್ಷ ತಾ: ತುಮಕೂರು ಜಿಲ್ಲೆ. 
3. ಕು: ಅನಿತಾ 0/0 ಲೇಟ್‌ ರಂಗಯ್ಯ 2. ಮ್ಯಾನೇಜರ್‌, 
ವಯಸ್ಸು, 4 ವರ್ಷ ರಾಯಲ್‌ ಸುಂದರಂ ಅಲಾಯನ್‌ 
4. ರಾಕೇಶ್‌ 5/0 ಲೇಟ್‌ ರಂಗಯ್ಯ ಇನ್‌ಶ್ಯೂರೆನ್ಸ್‌ ಕಂ. ಲಿ. 2ನೇ ಫ್ಲೋರ್‌, 
ವಯಸ್ಸು, 1 ವರ್ಷ. ಔ/ಂ ಪಟ್ಟರಾವುತನಹಳ್ಳಿ ಮಾಂಗಲ್ಯ ಪುನರ್ಭವ್‌, ಬ್ರಿಗೇಡ್‌ರೋಡ್‌ 
ಸಂತೇನಹಳ್ಳಿ ಪೋ: ಚೇಳೂರು ಹೋಬಳಿ. ಗುಬ್ಬಿ ತಾ: ಬೆಂಗಳೂರು-560025 


ಅರ್ಜಿದಾರರಾದ ಶ್ರೀಮತಿ ಚಂದ್ರಮ್ಮ ಇವರು ತಮ್ಮ ಯಜಮಾನರಾದ ರಂಗಯ್ಯ ಇವರು ಪ್ರತಿವಾದಿ ಸಿದ್ದಮ್ಮಾ ಇವರ 
ಟ್ರ್ಯಾಕ್ಟರ್‌ ಟ್ರೇಲರ್‌ ಸಂ. 8151-8152 ರಲ್ಲಿ ಕೂಲಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ: 16.8.2003 ರಂದು ಉದ್ಯೋಗ 
ಸಮಯದಲ್ಲಿ ಸುಲದಯ್ಯನ ಪಾಳ್ಯಗೇಟ್‌ ಬಳಿ ಕೋಡಿಹಾಳ ಹತ್ತಿರ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು 
ಕಾರ್ಮಿಕ ಪರಿಹಾರ ಆಯುಕ್ತರಿಗೆ ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಲಿ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ 


ಪಿಆರ್‌. 289 ನ್ಯಾಯಾಲಯ, ತುಮಕೂರು ಜಿಲ್ಲೆ ತುಮಕೂರು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಪ್ರಕಟಣೆ 
ಸಂಖ್ಯೆ: ಕಾಅತು: ಕಾಪಕಾ: ಸಿಆರ್‌: 109:03-04 ದಿನಾಂಕ: 27ನೇ ಜನವರಿ 2004 

ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 

1. ಹನುಮಂತಪ್ಪಾ 5/0 ಉಗ್ರಪ್ಪಾ (ಲೇಟ್‌) 1. ಮಲಿ ಪ್ರಕಾಶ್‌ ಶ್ರೀ ಹನುಮಾನ್‌ ಟ್ರಾನ್ಸ್‌ಪೋರ್ಟ್‌ 
ವಯಸ್ಸು, 75 ವರ್ಷ N.H. 4. ರಸ್ತೆ ಶಿರಾ ತುಮಕೂರು ಜಿಲ್ಲೆ. 

2. ಹನುಮಕ್ಕ W/o ಹನುಮಂತಪ್ಪಾ 2. ದಿ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌, ಕಂ. ಲಿ., 
ವಯಸ್ಸು, 65 ವರ್ಷ ತುಮಕೂರು ಶಾಪಿಂಗ್‌ ಕಾಂಪ್ಲೆಕ್ಸ್‌, 1ನೇ ಫ್ಲೋರ್‌, 
೧/0 ಪಟ್ಟನಾಯಕನಹಳ್ಳಿ ಶಿರಾ ತಾಲ್ಲೂಕು. B.H. ರಸ್ತೆ, ತುಮಕೂರು. 


ಅರ್ಜಿದಾರರಾದ ಶ್ರೀ ಹನುಮಂತಪ್ಪಾ ಇವರು ತಮ್ಮ ಮಗನಾದ, ತುಳಸಿರಾಮ ಇವರು ಪ್ರತಿವಾದಿ ಮಲಿಪ್ರಕಾಶ್‌ ಇವರ 
ಹನುಮಾನ್‌ ಬಸ್‌ ನಂ. ಓA06-D.8888 ರಲ್ಲಿ ಕ್ಲೀನರ್‌ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ: 31.10.2003 ರಂದು ಉದ್ಯೋಗ 
ಸಮಯದಲ್ಲಿ ಬುಕ್ಕಾಪಟ್ನಾ-ಶಿರಾರಸ್ತೆ ಈದ್ಗಾ ಮೈದಾನ ಹತ್ತಿರ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ 
ಪರಿಹಾರ ಆಯುಕ್ತರಿಗೆ ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಲಿ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ 

ಪಿಆರ್‌. 290 ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 


೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ಪ್ರಕಟಣೆ 
ಸಂಖ್ಯೆ: ಕಾಅತು: ಕಾಪಕಾ: ಸಿಆರ್‌: 115:03-04 ದಿನಾಂಕ: 27ನೇ ಜನವರಿ 2004 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಗಂಗಮ್ಮ ವಯಸ್ಸು, 28 ವರ್ಷ 1. ಹಿ. ಶ್ರೀನಿವಾಸ್‌ 
W/o ಲೇಟ್‌ ತಿಪ್ಪೇಸ್ವಾಮಿ ವಯಸ್ಸು ಸುಮಾರು 45 ವರ್ಷ 
2. ಕುಮಾರಿ ಕವಿತಾ ವಯಸ್ಸು 11ವರ್ಷ 5/0 ಲೇಟ್‌ ಪಾಪಣ್ಣ ಔ/ಂ೦ ಮದ್ದಕ್ಕನಹಳ್ಳಿ 
0/0 ಲೇಟ್‌ ತಿಪ್ಪೇಸ್ವಾಮಿ ಶಿರಾ ತಾ: ತುಮಕೂರು ಜಿಲ್ಲೆ 
3. ಕುಮಾರಿ ಅಶ್ವಿನಿ ವಯಸ್ಸು, 6 ವರ್ಷ 2. ದಿ. ಮ್ಯಾನೇಜರ್‌, 
0/0 ಲೇಟ್‌ ತಿಪ್ಪೇಸ್ವಾಮಿ ೧/೦ ಮದ್ದಕ್ಕನಹಳ್ಳಿ ದಿ ಓರಿಯಂಟಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ., 
ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ. TGMA ಬಿಲ್ಲಿಂಗ್‌ 3.೮. ರೋಡ್‌ ತುಮಕೂರು. 


ಅರ್ಜಿದಾರರಾದ ಶ್ರೀಮತಿ ಗಂಗಮ್ಮ ಇವರು ತಮ್ಮ ಯಜಮಾನರಾದ ತಿಪ್ಪೇಸ್ವಾಮಿ ಇವರು ಪ್ರತಿವಾದಿ ಪಿ. ಶ್ರೀನಿವಾಸ ಇವರ 
ಲಾರಿ ಸಂ: ಓ%-06-5001 ಯಲ್ಲಿ ಲೋಡರ್‌! ಅನ್‌ ಲೋಡರ್‌ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ: 7.11.2003 ರಂದು 
ಉದ್ಯೋಗ ಸಮಯದಲ್ಲಿ ಕ್ವಾರಿ ಯಿಂದ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿನಲ್ಲಿ ಕಲ್ಲು ಇಳಿಸುವಾಗ ಸಂಭವಿಸಿದ ಅಪಘಾತದಲ್ಲಿ 
ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಲಿ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ 


ಪಿಆರ್‌. 291 ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಪ್ರಕಟಣೆ 
ಸಂಖ್ಯೆ: ಕಾಅತು: ಕಾಪಕಾ: ಸಿಆರ್‌: 01:03-04 ದಿನಾಂಕ: 27ನೇ ಜನವರಿ 2004 

ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 

1. ರೆಹಾನಾ ಖಾನಂ ವಯಸ್ಸು, 30 ವರ್ಷ 1. ಬಿ. ಎನ್‌. ಯತೀಶ್‌ 5/0 ನಂಜಪ್ಪಾ 
W/o ಲೇಟ್‌ ಶಹಾಬುದ್ದೀನ್‌ ಣ/೦ 2ನೇ ಮೇನ್‌ ರೋಡ್‌ 6ನೇ ಕ್ರಾಸ್‌, 
ನವೀನ್‌ ತಾಜ್‌, 11ವರ್ಷ ಕಮಲನೆಹರು ಎಕ್ಸ್‌ಟೆನ್‌ಷನ್‌, ಯಶವಂತಪುರ 
ಮೋಮಿನ್‌ ತಾಜ್‌, 10 ವರ್ಷ ಬೆಂಗಳೂರು-22 
R/೦ ಚೋಳಂಬಳ್ಳಿ ಗುಳೂರು ಹೋಬಳಿ 2. ದಿ. ಓರಿಯಂಟಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ., 
ತುಮಕೂರು. 2.೦.12 ಜಯಲಕ್ಷಿ, ಮ್ಯಾನ್‌ಶನ್‌ 2ನೇ ಫ್ಲೋರ್‌ 


1001/56 ರಾಜಾಜಿನಗರ ಬೆಂಗಳೂರು-10 

ಅರ್ಜಿದಾರರಾದ ಶ್ರೀಮತಿ ರೆಹಾನಾಖಾನಂ ಇವರು ತಮ್ಮ ಯಜಮಾನರಾದ ಶಹಾಬುದ್ದೀನ್‌ ಇವರು ಪ್ರತಿವಾದಿ ಬಿ. ಎನ್‌. 
ಯತೀಶ್‌ ಇವರ ಲಾರಿ ಸಂ: ಓಸA-02-A-5677 ರಲ್ಲಿ ಕೂಲಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ: 24/25.07.2003 ರಂದು 
ಉದ್ಯೋಗ ಸಮಯದಲ್ಲಿ ಹುಲೇನಹಳ್ಳಿ ಹತ್ತಿರ ಕರೇಕಲ್ಲು ದಿಮ್ಮೆ ಮೇಲೆ ಬಿದ್ದು ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು 
ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಲಿ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ 

ಪಿಆರ್‌. 292 ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೯೭ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ಪ್ರಕಟಣೆ 
ಸಂಖ್ಯೆ: ಕಾಅತು: ಕಾಪಕಾ: ಸಿಆರ್‌: 4:03-04 ದಿನಾಂಕ: 27ನೇ ಜನವರಿ 2004 

ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 

1.  ಮುನಿಯಪ್ಪಾ 5/0 ಲೇಟ್‌ ಚಿಕ್ಕಣ್ಣ ವಯಸ್ಸು, 1. ಮಣಿಯನ್‌ 
50 ವರ್ಷ ಅಧ್ಯಕ್ಷರು, 

2. ರಂಗಮ್ಮ W/ಂ ಮುನಿಯಪ್ಪ ನ್ಯಾಷನಲ್‌ ಆಸ್ಫಾಲ್ಟ್‌ ಪ್ರಾಡಕ್ಟ್ಸ್‌ ಅಂಡ್‌ 
ವಯಸ್ಸು, 44 ವರ್ಷ ಕನ್‌ಸ್ಟಕ್ಷನ್‌ ಕಂ. (NAPC) 

3. ಶೈಲಜಾ 0/0 ಮುನಿಯಪ್ಪಾ ನಂ. 480, ಅಣ್ಣನಲಾಯ್‌ ನಂದಹಾಮ್‌, 
ವಯಸ್ಸು 22 ವರ್ಷ ಚಿನೈ- 600035 
R/o ದೇವರಹಳ್ಳಿ, ಹಂದನಕೆರೆ ಹೋಬಳಿ 2. ದಿ. ನ್ಯೂ ಇಂಡಿಯಾ ಅಶ್ಕುರೆನ್ಸ್‌ ಕಂ. ಲಿ., 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ತುಮಕೂರು (ಜನರಲ್‌ ಇನ್‌ಶ್ಕೂರೆನ್ಸ್‌ ಕಾರ್ಪೊರೇಶನ್‌ ಆಫ್‌ 
ಜಿಲ್ಲೆ. ಇಂಡಿಯಾ) 6ನೇ ಫ್ಲೋರ್‌, ಹರ್ಶದ್‌ಜಿ ಟಾಟಾ ರಸ್ತೆ, 


ಚರ್ಚ್‌ಗೇಟ್‌ ಮುಂಬೈ 

ಅರ್ಜಿದಾರರಾದ ಶ್ರೀ ಮುನಿಯಪ್ಪಾ ಇವರು ತಮ್ಮ ಮಗನಾದ ಕುಮಾರ @ ರಾಜಕುಮಾರ ಇವರು ಪ್ರತಿವಾದಿ-1 ಇವರ ಹತ್ತಿರ 
ಕಾರ್ಮಿಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ: 18.04.2002 ರಂದು ಉದ್ಯೋಗ ಸಮಯದಲ್ಲಿ ಕಂಪನಿಯ ಜೀಪ್‌ ಸ.KA-06- 
N-9600 ರಲ್ಲಿ ಸ್ಫೋಟಕ ವಸ್ತು ಸ್ಪೋಟಿಸಿ, ಅಂಕನ ಭಾವಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು 
ಕಾರ್ಮಿಕ ಪರಿಹಾರ ಆಯುಕ್ತರಿಗೆ ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಲಿ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ 


ಪಿಆರ್‌. 293 ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಪ್ರಕಟಣೆ 
ಸಂಖ್ಯೆ: ಕಾಅತು: ಕಾಪಕಾ: ಸಿಆರ್‌: 8:03-04 ದಿನಾಂಕ: 27ನೇ ಜನವರಿ 2004 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಸಿ. ಬಿ. ನಿಂಗಪ್ಪಾ 5/0 ಲೇಟ್‌ ಸಿ. ಬಸ್ಕಪ್ಪಾ 1. (0 ಬೆನಕ ಮುದ್ರಣ 
ವಯಸ್ಸು, ಸುಮಾರು 50 ವರ್ಷ No. 42/33 
2. ಶ್ರೀಮತಿ ಚಂದ್ರಮ್ಮ ೪/0 ಸಿ. ಬಿ. ನಿಂಗಪ್ಪಾ ಸಾರ್ವಭೌಮನಗರ 2ನೇ ಎಮ್‌. ಪೋಸ್ಟ್‌, 
ವಯಸ್ಸು, 45 ವರ್ಷ ಬಿ.ಜಿ.ರಸ್ತೆ. 
೧/೦ ಉಪ್ಪಾರಹಳ್ಳಿ ತುಮಕೂರು. ಶೀ ದ ನಡಾ ಬ ಮುಖ್ಯಾ ಖ್ಯ. 


1ನೇ ಫ್ಲೋರ್‌, ಮಯೂರ್‌ ಕಾಂಪ್ಲೆಕ್ಸ್‌ ನೆಕ್ಸ್‌ಟ್‌ಟು 
PIA ಭವನ, ಪೀಣ್ಯ ಬೆಂಗಳೂರು-58 
ಅರ್ಜಿದಾರರಾದ ಶ್ರೀ ಸಿ. ಬಿ. ನಿಂಗಪ್ಪಾ ಇವರು ತಮ್ಮ ಮಗನಾದ ಮಹೇಶ್‌ ಇವರು ಪ್ರತಿವಾದಿ-1 ಇವರ ಲಾರಿ ಸಂ.KA-05- 
AC 999 ರಲ್ಲಿ ಕ್ಲೀನರ್‌ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ: 4.10.2003 ರಂದು ಉದ್ಯೋಗ ಸಮಯದಲ್ಲಿ ಸವಣೂರು ಪೋಲೀಸ್‌ 
ಠಾಣೆ ಸರಹದ್ದಿನಲ್ಲಿ ರಾಷ್ಟೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ 
ಆಯುಕ್ತರಿಗೆ ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 


೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ 


ಭಾಗ - ೩ 





ಮೇಲ್ಕಂಡ ಅರ್ಜಿದಾರರ ಕ್ಲಿ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 


ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ 


ಪಿಆರ್‌. 294 ನ್ಯಾಯಾಲಯ, ತುಮಕೂರು ಜಿಲ್ಲೆ ತುಮಕೂರು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 

ಪ್ರಕಟಣೆ 
ಸಂಖ್ಯೆ: ಕಾಅತು: ಕಾಪಕಾ: ಸಿಆರ್‌: 10:03-04 ದಿನಾಂಕ: 29ನೇ ಜನವರಿ 2004 
ಅರ್ಜಿದಾರರು: ಪ್ರತಿವಾದಿಗಳು 

1. ರತ್ನಮ್ಮಾ W/ಂ ಲೇಟ್‌ ಜಯಣ್ಣ 32 ವರ್ಷ ವಿರುದ್ಧ 1. ಮಹಾಲಿಂಗಪ್ಪಾ 5/0 ಲೇಟ್‌ ಉಡ್ಡಪ್ಪಾ 
2. ರೇಖಮ್ಮಾ 0/0 ಲೇಟ್‌ ಜಯಣ್ಣ 9 ವರ್ಷ ವಯಸ್ಸು 62 ವರ್ಷ 
3. ಹರೀಶ್‌ 5/0 ಜಯಣ್ಣ 5 ವರ್ಷ ೧/೦ ಹುಚ್ಚಗೀರನ ಹಳ್ಳಿ ಶಿರಾ ತಾ: 
4. ಹನುಮಂತಪ್ಪಾ 5/0 ಲೇಟ್‌ ಕುರಿ ಈರಪ್ಪಾ 2. ದಿ ನ್ಯಾಷನಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ. ಬ್ರ್ಯಾಂಚ್‌ 


ವಯಸ್ಸು 25 ವರ್ಷ 
5.  ಸಣಮ್ನ W/o ಹನುಮಂತಪಾ 
ಇಲ ಉ 
ವಯಸ್ಸು 65 ವರ್ಷ 
R/o ಹುಚ್ಚಗೀರನಹಳ್ಳಿ ಶಿರಾ ತಾ: ತುಮಕೂರು 
ಜಿಲೆ. 


ಆಫೀಸ್‌, ಆ ಮುದ್ದಪ್ಪಾ ಕಾಂಪ್ಲೆಕ್ಸ್‌ ವಿವೇಕಾನಂದ 
ರಸ್ತೆ, ತುಮಕೂರು. 


ಅರ್ಜಿದಾರರಾದ ಶ್ರೀಮತಿ ರತ್ನಮ್ಮಾ ಇವರು ತಮ್ಮ ಯಜಮಾನರಾದ ಜಯಣ್ಣ ಇವರು ಪ್ರತಿವಾದಿ-1 ಮಹಾಲಿಂಗಪ್ಪಾ ಇವರ 
ಟ್ರ್ಯಾಕ್ಟರ್‌ ಟ್ರೈಲರ್‌ ಓಸ-06/T-4961-62 ರಲ್ಲಿ ಲೋಡರ್‌- ಅನ್‌ ಲೋಡರ್‌ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ: 23.12.2003 


ಶಿ 


ರಂದು ಉದ್ಯೋಗ ಸಮಯದಲ್ಲಿ ಶಿರಾ ಪೊಲೀಸ್‌ ಠಾಣೆ ವ್ಯಾಪ್ತಿಯಲ್ಲಿ ಶಿರಾ ಅಮರಾಪುರ ರಸ್ತೆಯ, ಬಂದಕುಂಟೆ ಹತ್ತಿರ ಸಂಭವಿಸಿದ 
ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಲಿ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 


ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಪಿಆರ್‌. 295 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ 


ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ಪ್ರಕಟಣೆ 


ಸಂಖ್ಯೆ: ಕಾಅತು: ಕಾಪಕಾ: ಸಿಆರ್‌: 100:03-04 ದಿನಾಂಕ: 1ನೇ ಡಿಸೆಂಬರ್‌ 2003 


ಅರ್ಜಿದಾರರು: 

1. ಯಶೋದ W/ಂ ಲೇಟ್‌ ಕೆಂಪಣ್ಣ 
ವಯಸ್ಸು 32 ವರ್ಷ 

2. ಭವ್ಯ 0/0 ಲೇಟ್‌ ಕೆಂಪಣ್ಣ 
ವಯಸ್ಸು 11 ವರ್ಷ 

3. ಇಂದಿರಾ 0/0 ಲೇಟ್‌ ಕೆಂಪಣ್ಣ 
ವಯಸ್ಸು 10 ವರ್ಷ 

4. ಹೇಮಲತಾ 0/0 ಲೇಟ್‌ ಕೆಂಪಣ್ಣ 
ವಯಸ್ಸು 8 ವರ್ಷ 
R/o ಮಾರಸಂದ್ರ, ಕುದೂರು ಹೋಬಳಿ 
ಮಾಗಡಿ ತಾ: ಬೆಂಗಳೂರು ಜಿಲ್ಲೆ. 


ವಿರುದ 
ಧ 


ಪ್ರತಿವಾದಿಗಳು 
1. 


K. V. ನಾರಾಯಣ ಸ್ವಾಮಿ 

ನಂ. 429, 4ನೇ ಮೇನ್‌, ಮತ್ತಿಕೆರೆ, ಬೆಂಗಳೂರು 
ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌, ಕಂ.ಲಿ. ಡಿವಿಜನಲ್‌ 
ಆಫೀಸ್‌-8 2ನೇ ಫ್ಲೋರ್‌ ಗೋಪಾಲ ಕಾಂಪ್ಲೆಕ್ಸ್‌ 
ಬಜಾರ್‌ ಸ್ಟೀಟ್‌, ಯಶವಂತಪುರ 
ಬೆಂಗಳೂರು-560028 


ಅರ್ಜಿದಾರರಾದ ಶ್ರೀಮತಿ ಯಶೋದ ಇವರು ತಮ್ಮ ಯಜಮಾನರಾದ ಕೆಂಪಣ್ಣ ಇವರು ಪ್ರತಿವಾದಿ-1 ಇವರ ಆಟೋ ಸಂ. 
MED 2624ರಲ್ಲಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ: 5.2.2003 ರಂದು ಉದ್ಯೋಗ ಸಮಯದಲ್ಲಿ ಮಾರಸಂದ್ರ ರೋಡ್‌ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೪೯೯ 





ಮಲ್ಲಪ್ಪ ಹಳ್ಳಿ, ಗೋಕಟ್ಟೆ ಹತ್ತಿರ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ 


ಜಲು 


ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಲಿ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ 


ಪಿಆರ್‌. 296 ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಪ್ರಕಟಣೆ 
ಸಂಖ್ಯೆ: ಕಾಅತು: ಕಾಪಕಾ: ಸಿಆರ್‌: 2:03-04 ದಿನಾಂಕ: 30ನೇ ಜನವರಿ 2003 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಸುಜಾತಾ W/ಂ ಲೇಟ್‌ ಸುರೇಶ್‌, 22 ವರ್ಷ 1. ಶ್ರೀ ಮೊಹ್ಮದ್‌ ಫರುಲುರ್‌ ರಹಮಾನ್‌ @ 
2. ನಳಿನಾ 0/0 -“- 4 ವರ್ಷ ಅಫಸರ್‌ 5/0 ಪ್ಯಾರೆಜಾನ್‌, 32 ವರ್ಷ 
3. ರಘು 5/0 -“- 2 ವರ್ಷ ಈದ್ಗಾ ಮೊಹಲ್ಲಾ ತುಮಕೂರು 
4. ಮರಿಯಪ್ಪಾ 5/0 ಸಂಜೀವಯ್ಯ 52 ವರ್ಷ ಈಗ ವಾಸವಾಗಿರುವುದು 
5. ಸಿದ್ದಮ್ಮ'///೦ ಮರಿಯಪ್ಪಾ 47 ವರ್ಷ ಹಳೆಪೇಟೆ, ಕುದೂರು, ಮಾಗಡಿ ತಾ: 
6... ಮೂಗಮ್ಮ 0/0 ಮರಿಯಪ್ಪಾ 16 ವರ್ಷ ಬೆಂಗಳೂರು ಜಿಲ್ಲೆ 
ಣ/೦ ಕನ್ನೂರು ಪಾಳ್ಯ ನಾಗಸಂದ್ರ ಪೋಸ್ಟ್‌ 2. ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ.ಲಿ. 1ನೇ ಫ್ಲೋರ್‌, 
ಕುದೂರು ಹೋಬಳಿ ಮಾಗಡಿ ತಾ: ತುಮಕೂರು ಶಾಪಿಂಗ್‌ ಕಾಂಪ್ಲೆಕ್ಸ್‌, 1ನೇ ಫ್ಲೋರ್‌, 
ಬೆಂಗಳೂರು ಜಿಲ್ಲೆ. 8. ಗ. ರಸ್ತೆ ತುಮಕೂರು-2 
ಅರ್ಜಿದಾರರಾದ ಶ್ರೀಮತಿ ಸುಜಾತಾ ಇವರು ತಮ್ಮ ಯಜಮಾನರಾದ ಸುರೇಶ್‌ ಇವರು ಪ್ರತಿವಾದಿ-1 ಇವರ ಟ್ರ್ಯಾಕ್ಟರ್‌ 


ಟ್ರೀಲರ್‌ನಲ್ಲಿ ಲೋಡರ್‌ ಅನ್‌ಲೋಡರ್‌ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ: 11.8.2002 ರಂದು ಉದ್ಯೋಗ ಸಮಯದಲ್ಲಿ 
ಥೊಡಗೆರೆ ನಿಡವಾಲು ರಸ್ತೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ 
ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಲಿ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ 


ಪಿಆರ್‌. 297 ನ್ಯಾಯಾಲಯ, ತುಮಕೂರು ಜಿಲ್ಲೆ ತುಮಕೂರು. 
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೊಪ್ಪಳ 
ಪ್ರಕಟಣೆ 
ಪ್ರಕರಣ ಸಂಖ್ಯೆ: ಕಾಅಕೊ: ಕಾನಪ:ವಾ: 82:2004 ದಿನಾಂಕ: 21ನೇ ಫೆಬ್ರವರಿ 2004 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಉಷಾದೇವಿ ಗಂಡ ಸಾತಪಾಲಸಿಂಗ್‌ 1. ಶ್ರೀಸಿ. ಡಿ. ಕಾಳೆ 
ಸಾ: ಗ್ರಾಮ ಹಿಂದಪೂರ ಶ್ರೀ ಸಿದ್ದೇಶ್ವರ ಡಿಸ್ಟಿಬುಟರ್ಸ್‌ ಗೋಡ ಬೋಳೆವಾಲ 
ತಾ: ತಶೀಲಾ ಸಿಕಂದರ್‌ 2. ದಿ. ಬ್ರ್ಯಾಂಚ್‌ ಮ್ಯಾನೇಜರ್‌, 
ಜಿ: ಖಾನಾಪೂರ (ಯು.ಪಿ) ಓರಿಯೆಂಟಲ್‌ ಇನ್ಸುರನ್ಸ್‌ ಕಂ. ಲಿ., ಹೊಸಪೇಟೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ ಶ್ರೀ ಸಾತಪಾಲಸಿಂಗ್‌ 
ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 28.11.2003 ರಂದು ಕೆಲಸದಿಂದುಂಟಾದ ಅಪಘಾತದಿಂದ 
ಮೃತ: ಗಾಯ: ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923 ರಡಿ ಪರಿಹಾರ ಧನಕ್ಕಾಗಿ ಕೋರಿ 


೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡ ಮೃತರ ವಾರಸುದಾರರಾದ ಶ್ರೀ: ಶ್ರೀಮತಿ ಉಷಾದೇವಿ ಎಂಬುವವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಅಥವಾ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಗಾಯ: ಹೊಂದಿದವರ 
ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, ಅಂಥಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ 
ಸೂಚನಾ ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡ 
30 ದಿನದೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮತ್ತು ಸದ್ರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ 
ಅರ್ಜಿಗಳು ಬಾರದಿದ್ದಲ್ಲಿ ಸದ್ರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ 
ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 

ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಪಿಆರ್‌. 298 ಆಯುಕ್ತರು, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಬೆಂಗಳೂರು ನಗರ ಪ್ರೇಜರ್‌ಟೌನ್‌ ಪೊಲೀಸ್‌ ಠಾಣೆಯಲ್ಲಿ ವಾರಸುದಾರರಿಲ್ಲದ ಮಾಲುಗಳು ಅಪರಾಧ ವಿಭಾಗದಲ್ಲಿ ಕೆಲಸ 
ಮಾಡುವ ಸಬ್‌-ಇನ್ಸ್‌ಪೆಕ್ಟರ್‌ ಗಳ ಮತ್ತು ಪೊಲೀಸ್‌ ಇನ್ಸ್‌ಪೆಕ್ಟರ್‌ಗಳ ವಶದಲ್ಲಿ ಇರುವ ಮಾಲುಗಳ ವಿವರ 


















































ಕ್ರ.ಸಂ. ಅಪರಾಧ ಸಂಖ್ಯೆ ಪಿ.ಎಫ್‌.ನಂ. ಮಾಲುಗಳ ವಿವರ 
1. 165/01, ಕಲಂ. 392 ಐಪಿಸಿ 129/01 1. ಆಲ್ಕಟಾಲ್‌ ಮೊಬೈಲ್‌ ಫೋನ್‌ ಕಪ್ಪು ಲೆದರ್‌ ಕವರ್‌ 
2. 165/01, ಕಲಂ. 392 ಐಪಿಸಿ 130/01 ಇರುತ್ತೆ. 
2 ಚಿನ್ನದ ಚೈನು, ಕೊಂಡಿ ಇರುವುದಿಲ್ಲ. ತೂಕ 7 ಗ್ರಾಂ 
3. 57701, ಕಲಂ 457-380 ಐಪಿಸಿ 002/02 ಟಿ.ವಿ.ಎಸ್‌.ಎಕ್ಸ್‌.ಎಲ್‌. ನಂ. ಕೆ.ಎ.01 ಇ-8474 
4. ಸೀಮಿಸ್‌ ನಂ. 122/01 187/01 1 ಬಜಾಜ್‌ ಸ್ಕೂಟರ್‌, ಸಿಮೆಂಟ್‌ ಕಲರ್‌ ನಂ.ಎಂ.ಇ.ಓ. 
6707. ಇಂಜಿನ್‌ ನಂ. 038406144574, ಚಾಸಿ ನಂ. 
ಇಲ್ಲ. 
5. 107/02, ಕಲಂ. 457-380, ಐಪಿಸಿ 60/02 ಮೋಟರೋಲಾ ಟಾಕ್‌ ಎಬೌಟ್‌ ಮೊಬೈಲ್‌ ಫೋನ್‌ 
6. 295/02 ಕಲಂ. 457-308 ಐಪಿಸಿ 102/02 ಯಮಹಾ ಆರ್‌. ಎಕ್ಸ್‌-135 ನಂ. ಎಂ.ಎನ್‌. ಜೆಡ್‌ 
8763 ಬ್ಲೂ ಕಲರ್‌, ಚಾಸಿ ನಂ. ಐಎಲ್‌ಐ 014286 
ಇಂಜಿನ್‌ ನಂ. ಐಎಲ್‌ಐ 014286. 
7. 295/02 ಕಲಂ. 457-308 ಐಪಿಸಿ 105/02 ನೋಕಿಯೋ ಮೊಬೈಲ್‌ ಫೋನ್‌ 
8. 295/02 ಕಲಂ. 457-308 ಐಪಿಸಿ 108/02 ಕಪ್ಪ ಬಣ್ಣದ ಯಮಹಾ ಬೈಕ್‌ ನೋಂದಣಿ ಸಂಖ್ಯೆ ಇಲ್ಲ 
ಇಂಜಿನ್‌ ನಂ. ಐಎಲ್‌ಐ 399852-ಎಂ.-95 
9. 433/02 ಕಲಂ. 457-380 ಐಪಿಸಿ 148/02 ಓನಿಡಾ ಟಿ. ವಿ. ಬ್ಲಾಕ್‌ ಮತ್ತು ವೈಟ್‌, 
10. 433/02 ಕಲಂ. 457-380 ಐಪಿಸಿ 149/02 ಹಿತ್ತಾಳೆ ಕೊಳಗ, ನೆಲ್ಕೋ ಪ್ರೆಜರ್‌ ಕುಕ್ಕರ್‌ 
11. 5003 ಕಲಂ. 379 ಐಪಿಸಿ 020/03 ಕೆ.ಬಿ.ಜೆಡ್‌. ಬೈಕ್‌ ಕಪ್ಪು ಬಣ್ಣ ನಂ. ಕೆ.ಎ. 25 ಇ. 
5097 ಚಾಸಿ ನಂ. ಸಿ.3.ಸಿಎ. 025309, ಇಂಜಿನ್‌ 
ಇ30ಸಿಎ 025030 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಮತ್ತು ಶಾಖಾಧಿಕಾರಿ ಪ್ರೇಜರ್‌ ಟೌನ್‌ 
ಪಿಆರ್‌. 299 ಪೊಲೀಸ್‌ ಠಾಣೆ, ಬೆಂಗಳೂರು ನಗರ. 
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೊಪ್ಪಳ 
ಪ್ರಕಟಣೆ 
ಪ್ರಕರಣ ಸಂಖ್ಯೆ: ಕಾಅಕೊ: ಕಾನಪ:88:ಮ:2004 ದಿನಾಂಕ: 23ನೇ ಫೆಬ್ರವರಿ 2003 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಬಸವ್ವ ಗಂಡ ಮಲ್ಲಪ್ಪ 1. ಶಾಂತಪ್ಪ ತಂದೆ ಬುದ್ದಪ್ಪ 
ಸಾ: ಹೊಸಳ್ಳಿ ತಾ: ಜಿ: ಕೊಪ್ಪಳ ಸಾ: ಹೊಸಳ್ಳಿ ತಾ: ಜಿ: ಕೊಪ್ಪಳ 
ಶ್ರೀದೇವಿ ತಂದೆ ಮಲ್ಲಪ್ಪ 2. ಶಿವಪ್ಪ ತಂದೆ ಬುದ್ದಪ್ಪ ಬೇವೂರ 
ಬಸಪ್ಪ ತಂದೆ ಮುರಗೆಪ್ಪ ಸಾ: ಹೊಸಳ್ಳಿ ತಾ: ಜಿ: ಕೊಪ್ಪಳ 
ದ್ಯಾಮಪ್ಪ ಗಂಡ ಬಸಪ್ಪ 3. ದಿ. ಡಿವಿಜನಲ್‌ ಮ್ಯಾನೇಜರ್‌, 
ಸಾ: ಹೊಸಳ್ಳಿ ತಾ: ಜಿ: ಕೊಪ್ಪಳ ಯುನೈಟೆಡ್‌ ಇಂಡಿಯಾ ಇನ್‌ಶೂರೆನ್ಸ್‌ ಕಂ ಲಿ., 


ಹೊಸಪೇಟೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೫೦೧ 





ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ: ಗಾಯ ಶ್ರೀ: ಶ್ರೀಮತಿ: ಮಲ್ಲಪ್ಪ 
ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 27.10.2002 ರಂದು ಕೆಲಸದಿಂದುಂಟಾದ ಅಪಘಾತದಿಂದ 
ಮೃತ:ಗಾಯ: ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923 ರಡಿ ಪರಿಹಾರ ಧನಕ್ಕಾಗಿ ಕೋರಿ 
ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡ ಮೃತ ಮಲ್ಲಪ್ಪರವರ ಪತ್ನಿ ಬಸವ್ವ ಹಾಗೂ ಇತರರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಅಥವಾ ತಾವೇನಾದರು ಅಥವಾ ತಾವೂ ಸಹ ಮೃತ: ಗಾಯ: ಹೊಂದಿದವರ 
ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, ಅಂಥಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ 
ಸೂಚನಾ ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡ 
30 ದಿನದೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮತ್ತು ಸದ್ರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ 
ಅರ್ಜಿಗಳು ಬಾರದಿದ್ದಲ್ಲಿ ಸದ್ರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ 
ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 

ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 


ಪಿಆರ್‌. 300 ಆಯುಕ್ತರು, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ರವರಲ್ಲಿ 
ಪ್ರಕಟಣೆ 
ಪ್ರಕರಣ ಸಂಖ್ಯೆ: ಕಾಅಕೊ: ಕಾನಪ:ಸಿಆರ್‌:91:2004 

ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1) ಶ್ರೀಮತಿ ಬಸವ್ವ ಗಂಡ ರಾಮಣ್ಣ ಕಟ್ಟಿ 1. ಶ್ರೀ ಅಲ್ಲಾಸಾಬ ತಂದೆ ಮದರಸಾಬ ಕಟ್ಟೀಮನಿ 

ಸಾ: ಕಲಾಲ ಬಂಡಿ ಸಾ: ಬಳುವಗಿ ತಾ: ಯಲಬುರ್ಗಾ 
2) ಮರಿಯಪ್ಪ ಬಿನ್‌ ರಾಮಣ್ಣ 2. ನ್ಯೂ ಇಂಡಿಯಾ ಅಸುದನ್ಸ ಕಂ.ಲಿ. ಬಳ್ಳಾರಿ 


3) ರೇಣುಕಾ ತಂದೆ ರಾಮಣ್ಣ 4) ಸಾವಿತ್ರಿ ತಂದೆ ರಾಮಣ್ಣ 
5) ವೀರೇಶ ತಂದೆ ರಾಮಣ್ಣ 6) ಕಳಕಪ್ಪ ತಂದೆ ರಾಮಣ್ಣ 
7) ನಿಂಗವ್ವ ಗಂಡ ಕಳಕಪ್ಪ ಸಾ: ಕಲಾಲಬಂಡಿ ತಾ:ಕುಷ್ಟಗಿ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ ರಾಮಣ್ಣ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 18.9.2003 ರಂದು ಮೃತ ಹೊಂದಿರುತ್ತಾರೆ. ಎಂದು ಕಾರ್ಮಿಕ ನಷ್ಠ 
ಪರಿಹಾರ ಕಾಯ್ದೆಯಡಿ ಪರಿಹಾರ ಧನಕ್ಕಾಗಿ ಕೋರಿ ಮೃತರ ಹೆಂಡತಿಯಾದ ಶ್ರೀಮತಿ ಬಸವ್ವ ಹಾಗೂ ಇತರರು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದಕಾರಣ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಏನಾದರೂ ನಿಜವಾದ ಮೃತನ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ, ಅಂಥವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮ ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟವಾದ 30 ದಿನದಲ್ಲಿ ಯಾವುದು ಮೊದಲೋ ಅದರೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದ್ದು, 
ಯಾರಿಂದಲೂ ಆಕ್ಷೇಪಣೆ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಂಡ ಅರ್ಜಿಯನ್ನೇ ಮುಂದಿನ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಪಿಆರ್‌. 301 ಆಯುಕ್ತರು, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, ದ. ಕ. ಉಪವಿಭಾಗ-1 ಬೆಂದೂರ್‌ವೆಲ್‌ವೃತ್ತ, 
ಮಂಗಳೂರು-2 ಇವರ ನ್ಯಾಯಾಲಯದಲ್ಲಿ 
ಅಧಿಸೂಚನೆ 
ಸಂಖ್ಯೆ: ಡಬ್ಲ್ಯೂಸಿಎ: ಸಿಆರ್‌:2/04ಎಫ್‌ ದಿನಾಂಕ: 20ನೇ ಫೆಬ್ರವರಿ 2004 
ಅರ್ಜಿದಾರರು: ಪ್ರತಿವಾದಿಗಳು 
1) ಶ್ರೀಮತಿ ಸುಶೀಲ W/ಂ ದಿ: ಹೆಚ್‌. ವೀರಪ್ಪ ವಿರುದ್ಧ ಸೀನಿಯರ್‌ ಡಿವಿಜನಲ್‌ ಮೆನೇಜರ್‌ (ಫೈನಾನ್ಸ್‌) 
2) ಸಂದೀಪ್‌ 3) ಸಂತೋಷ್‌ 4) ಅರುಣ್‌ 5) ಅಶೋಕ ಸದರನ್‌ ರೈಲ್ವೆ ಪಾಲ್‌ಘಾಟ್‌ ಡಿವಿಜನ್‌ ಪಾಲ್‌ಘಾಟ್‌ 
6) ಉಷಲತಾ 2 ರಿಂದ 6 ರವರೆಗಿನ ಅರ್ಜಿದಾರರು ಕೇರಳ ರಾಜ್ಯ 
ದಿ: ಹೆಚ್‌. ವೀರಪ್ಪನವರ ಮಕ್ಕಳು ನೆಟ್ಟೆಲ ಮನೆ 
ಕರಂದಾರ ಗ್ರಾಮ ಬಜ್ಪೆ ಅಂಚೆ, ಮಂಗಳೂರು ತಾಲ್ಲೂಕು 


೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಅರ್ಜಿದಾರಳಾದ ಶ್ರೀಮತಿ ಸುಶೀಲ ಇವರು ತಮ್ಮ ಗಂಡನಾದ ಶ್ರೀ ಹೆಚ್‌. ವೀರಪ್ಪ ಇವರು ಪ್ರತಿವಾದಿಗಳಾದ ಸದರ್ನ್‌ ರೈಲ್ವೇ 
ಪಾಲ್‌ಘಾಟ್‌ ಡಿವಿಜನ್‌ ಪಾಲ್‌ಘಾಟ್‌ ಇವರಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗೆ, ದಿನಾಂಕ: 30.8.03 ರಂದು 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ 
ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೇಮ್‌ ಅರ್ಜಿ: ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು 
ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ 
ಪಿಆರ್‌. 302 ಆಯುಕ್ತರು, ದ. ಕ. ಜಿಲ್ಲೆ ಮಂಗಳೂರು. 
ಉಪವಿಭಾಗಾಧಿಕಾರಿಗಳವರ ಕಛೇರಿ, ರಾಮನಗರಂ ಉಪ ವಿಭಾಗ, ರಾಮನಗರಂ 
ಉದ್ಭೋಷಣೆ 
(ಸಾರ್ವಜನಿಕರ ತಿಳುವಳಿಕೆ) 
ನಂಬರು. ಎಫ್‌ಓಆರ್‌: ಸಿಆರ್‌: 2/02-03 ದಿನಾಂಕ: 17ನೇ ಡಿಸೆಂಬರ್‌ 2003 
ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನಕಪುರ ಚನ್ನಪಟ್ಟಣ ತಾಲ್ಲೂಕ್‌, ದೇವರಹೊಸಹಳ್ಳಿ, ಕೋಮನಹಳ್ಳಿ, ಅಬ್ಬೂರು, 
ಎಲೆಹೊಸಹಳ್ಳಿ, ಕನ್ನಮಂಗಲ, ರಾಂಪುರ, ಗ್ರಾಮದ ಸ.ನಂ. 1, 18, 56, 67, 353, 20, 149, 31ರಲ್ಲಿ 580.25, 
ಹೆಕ್ಟೇರ್‌ ಜಮೀನನ್ನು “ಮೀಸಲು ಅರಣ್ಯ” ವನ್ನಾಗಿ ಘೋಷಿಸುವ ಬಗ್ಗೆ ಸದರಿ ವ್ಯಾಪ್ತಿಯಲ್ಲಿ ಬರುವ ಹಕ್ಕು 
ನಿರ್ಣಯದ ಬಗ್ಗೆ ಕ್ರಮ ಜರುಗಿಸುವ ಕುರಿತು. 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಕ್ರಮಾಂಕ ಎಹೆಚ್‌ಎಫ್‌ಎಫ್‌:337: ಎಫ್‌ಎಎಫ್‌ 91 ದಿನಾಂಕ: 1.6.1991 
ರಾಜ್ಯಪತ್ರದ ದಿನಾಂಕ: 9.1.1992. 
2. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು ಇವರ ಪತ್ರದ ನಂ. 
ಎ3(ಎ5) ಎಲ್‌ಎನ್‌ಡಿ ಸಿಆರ್‌.55/94-95 ದಿನಾಂಕ: 29.12.2001. 

ಕರ್ನಾಟಕ ಸರ್ಕಾರದ ಆದೇಶದ ಸಂಖ್ಯೆ: ಎಎಚ್‌ಎಫ್‌ಎಫ್‌: 337 ಎಫ್‌ಎಎಫ್‌ 91 ದಿನಾಂಕ: 1.6.1991 ರಲ್ಲಿ ಬೆಂಗಳೂರು 
ಗ್ರಾಮಾಂತರ ಕಂದಾಯ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕಿನ ದೇವರಹೊಸಹಳ್ಳಿ, ಕೋಮನಹಳ್ಳಿ, ಅಬ್ಬೂರು, ಎಲೆಹೊಸಹಳ್ಳಿ, ಕನ್ನಮಂಗಲ, 
ರಾಂಪುರ, ಗ್ರಾಮದ 1, 18, 56, 67, 353, 20, 149, 31 ಸ.ನಂ.ಗಳಲ್ಲಿ ಬರುವ 73.50, 44.25, 28.00, 71.50, 177.25, 
73.75, 46.50, 65.50 ವಿಸ್ತೀರ್ಣದ ಜಮೀನನ್ನು “ಮೀಸಲು ಅರಣ್ಯ” ವನ್ನಾಗಿ ಘೋಷಿಸಲು ಉದ್ದೇಶಿಸಿದೆ. 

ಈ ಉದ್ದೇಶಿಸಿದ ವಿಸ್ತೀರ್ಣದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ದೇವರಹೊಸಹಳ್ಳಿ, ಕೋಮನಹಳ್ಳಿ, ಅಬ್ಬೂರು, ಎಲೆಹೊಸಹಳ್ಳಿ, 
ಕನ್ನಮಂಗಲ, ರಾಂಪುರ, ಗ್ರಾಮದ ವ್ಯಾಪ್ತಿಗೆ ಬರುತ್ತದೆ. ಇವುಗಳ ಪರಿಮಿತಿ ಹಾಗೂ ಚೌತ್‌ಹಪ್‌ ಉದ್ಭೋಹಷಣೆಗೆ ಲಗತ್ತಿಸಿರುವ 
ಅನುಬಂಧಗಳಲ್ಲಿ ವಿವರಿಸಲಾಗಿದೆ. 

ಸರ್ಕಾರದ ಅಧಿಸೂಚನೆ ಕರ್ನಾಟಕ ಅರಣ್ಯ ಕಾಯಿದೆ 1927 ಕಲಂ (6)ರ ರೀತ್ಕಾ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಉದ್ಭೋಷಣೆಯನ್ನು ಹೊಡಡಿಸಿರುತ್ತೇನೆ. ಅದರಂತೆ ಅಡಕವಿರುವ ಅನುಬಂಧಗಳಲ್ಲಿ ನಮೂದಿಸಿರುವ ಅರಣ್ಯ ಪ್ರದೇಶದ ಜಮೀನುಗಳ 
ಮೇಲೆ ಸಾರ್ವಜನಿಕ ಅಥವಾ ವೈಯಕ್ತಿಕ ಹಕ್ಕು ವಗೈರೆ ಇದ್ದಲ್ಲಿ ಈ ಉದ್ಭೋಷಣೆಯನ್ನು ಹೊರಡಿಸಿದ ದಿನಾಂಕದಿಂದ ಮೂರು 
ತಿಂಗಳೊಳಗಾಗಿ ಲಿಖಿತವಾಗಿ ನಿಗದಿತ ನಮೂನೆಯಲ್ಲಿ ಹಕ್ಕಿನ ಸ್ವರೂಪ, ಪರಿಹಾರ, ಕೋರಿಕೆ ಯಾವುದಾದರೂ ಇದ್ದಲ್ಲಿ ವಿವರಗಳೊಂದಿಗೆ 
ಹಾಗೂ ದಾಖಲೆಗಳೊಂದಿಗೆ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯೊಳಗೆ ಬರುವ ಇಂತಹ ಹಕ್ಕು ಕೋರಿಕೆ ಅರ್ಜಿಗಳನ್ನು 
ನಿಯಮಾನುಸಾರ ಪರ್ಯಾಲೋಜಿಸಲಾಗುವುದು ಎಂದು ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸಿದೆ. 

ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ. 


ಅನುಸೂಚಿ 

ಜಿಲ್ಲೆಯ ಹೆಸರು : ಬೆಂಗಳೂರು 

ತಾಲ್ಲೂಕಿನ ಹೆಸರು : ಚನ್ನಪಟ್ಟಣ 

ಹೋಬಳಿಯ ಹೆಸರು : ಚನ್ನಪಟ್ಟಣ 

ಗ್ರಾಮದ ಹೆಸರು : ದೇವರಹೊಸಳ್ಳಿ, ಕೋಮನಹಳ್ಳಿ, ಅಬ್ಬೂರು, ಎಲೆಹೊಸಳ್ಳಿ, 

ಕನ್ನಮಂಗಲ, ರಾಂಪುರ 
ಕ್ಷೇತ್ರದ ಸರ್ವೆನಂಬರು : 16,18, 55, 67, 353, 20, 149.31 
ವಿಸ್ತೀರ್ಣ ಹೆಕ್ಟೇರುಗಳಲ್ಲಿ : 73.50, 44.25 28.00, 71.50, 177.25, 73.75, 46.50, 


65.50 (ಒಟ್ಟು 580.25 ಹೆಕ್ಟೇರ್‌ಗಳಲ್ಲಿ) 
ಕ್ಷೇತ್ರದ ಹೆಸರು : ಅಬ್ಬೂರು ಕ್ಷೇತ್ರ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೫೦೩ 





ಸೀಮಾವಿವರಣೆ 
ಉತ್ತರ: ಸೀಮಾರೇಖೆಯು ದೇವರಹೊಸಳ್ಳಿ ಸ.ನಂ. 16 ಮತ್ತು 18, ಕೋಮನಹಳ್ಳಿ ಸ.ನಂ. 55, ಅಬ್ಬೂರು ಸ.ನಂ. 67 ಮತ್ತು 
353, ಎಲೆಹೊಸಳ್ಳಿ ಸ.ನಂ. 20, ಕನ್ನಮಂಗಲ ಸ.ನಂ. 149, ಮತ್ತು ರಾಂಪುರ ಸ.ನಂ. 31 ರ ಸದರಿ ಅಬ್ಬೂರು ಕ್ಷೇತ್ರದ ವಾಯುವ್ಯ 
ದಿಕ್ಕಿನಲ್ಲಿ 155ನೇ ಕಲ್ಲಿನಿಂದ 105 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಹೆಚ್ಚು ಕಡಿಮೆ ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಕಣ್ವದಿಂದ 
ಚನ್ನಪಟ್ಟಣಕ್ಕೆ ಹೋಗುವ ರಸ್ತೆ ಗುಂಟ ಚಲಿಸುತ್ತ 161ನೇ ಕಲ್ಲಿನ ನಂತರ ಮುಂದುವರೆಯುತ್ತ ಅದೇ ರಸ್ತೆ ಮೇಲೆ 5ನೇ ಕಲ್ಲನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 






































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
155 156 105 11-50 
156 157 02 6-55 
157 158 340 7-50 
158 159 04 5-25 
159 160 35 6-25 
160 161 87 7-00 
161 1 115 5-75 
1 2 118 5-25 
2 3 118 8-00 
3 4 120 6-00 
4 5 126 4-00 




















ಪೂರ್ವ: ಸೀಮಾರೇಖೆಯು ಸದರಿ ಅಬ್ಬೂರು ಕ್ಷೇತ್ರದ ಈಶಾನ್ಯ ದಿಕ್ಕಿನಲ್ಲಿ 5ನೇ ಕಲ್ಲಿನಿಂದ 142 ಡಿಗ್ರಿ ಕೋನದೊಂದಿಗೆ 
ಆರಂಭವಾಗಿ ಹೆಚ್ಚು ಕಡಿಮೆ ದಕ್ಷಿಣಾಭಿಮುಖವಾಗಿ ಒತ್ತುವರಿ ಕಾರಣ ಕನ್ನಮಂಗಲ ಸರ್ವೆ ನಂ. 149, ದೇವರಹೊಸಳ್ಳಿ ಸರ್ವೆ ನಂ. 16, 
18 ರಲ್ಲಿಯೆ ಚಲಿಸುತ್ತಾ ಸದರಿ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 16ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ 
ಕೆಳಗಿನಂತೆ ಚಲಿಸಿರುವುದು. 




































































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
5 6 142 7-50 
6 7 142 5-00 
7 8 182 7-00 
8 9 143 6-00 
9 10 170 5-00 
10 11 181 5-00 
11 12 176 6-00 
12 13 188 8-75 
13 14 141 6-50 
14 15 247 5-00 
15 16 247 4-00 
16 17 150 4-00 
17 18 64 5-00 
18 19 68 5-00 
19 20 68 8-50 
20 21 58 8-25 
77 78 262 5-00 
78 79 260 5-75 
79 80 313 4-00 
80 81 288 4-25 
81 82 281 7-00 




















೫೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ 


ಭಾಗ - ೩ 





























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
82 83 18 11-50 
83 84 280 7-50 
84 85 190 9-25 








ದಕ್ಷಿಣ: ಸೀಮಾರೇಖೆಯು ದೇವರಹೊಸಳ್ಳಿ ಸ.ನಂ. 16, 18 ಕೋಮನಹಳ್ಳಿ ಸ.ನಂ. 55 ಅಬ್ಬೂರು ಸ.ನಂ. 67, 353 
ಎಲೆಹೊಸಳ್ಳಿ ಸ.ನಂ. 20, ಕನ್ನಮಂಗಲ ಸ.ನಂ. 248 ರಾಂಪುರ ಸ.ನಂ. 31ರ ಸದರಿ ಅಬ್ಬೂರು ಕ್ಷೇತ್ರದ ಆಗ್ನೇಯ ದಿಕ್ಕಿನಲ್ಲಿ 61ನೇ 
ಕಲ್ಲಿನಿಂದ 310 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ ದೇವರಹೊಸಳ್ಳಿ ಸ.ನಂ. 18, ರಾಂಪುರ ಸ.ನಂ. 31, 
ಕೋಮನಹಳ್ಳಿ ಸ.ನಂ. 55 ಮತ್ತು ಅಬ್ಬೂರು ಸ.ನಂ. 67 ರಲ್ಲಿಯೇ ಪಶ್ಚಿಮಕ್ಕೆ ಸಾಗುತ್ತಾ ಸದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 


97ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 























































































































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
61 62 310 8-25 
62 63 319 10-50 
63 64 319 15-00 
64 65 318 4-00 
65 66 334 6-50 
66 67 271 5-00 
67 68 287 6-25 
68 69 264 5-00 
69 70 264 4-00 
70 71 167 7-00 
71 72 182 7-75 
72 73 209 9-50 
73 74 287 4-00 
74 75 187 8-50 
75 76 282 12-75 
76 77 15 8-50 
130 131 16 5-75 
131 132 33 3-50 
132 133 34 5-75 
133 134 94 6-50 
134 135 124 6-50 
135 136 24 4-00 
136 137 22 5-25 
137 138 12 5-25 
138 139 48 3-75 
139 140 335 4-50 
140 141 104 5-75 
141 142 74 5-75 
142 143 132 7-00 
143 144 151 6-25 
144 145 71 8-00 
145 146 317 4-25 
146 147 310 7-00 
147 148 301 6-00 
148 149 319 8-25 
149 150 13 5-25 








ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೫೦೫ 























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
150 151 63 4-25 
151 152 53 6-25 
152 153 68 6-75 
153 154 325 11-75 
154 155 34 2-25 




















ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ತಾಲ್ಲೂಕಿಗೆ ಸಂಬಂಧಿಸಿದಂತಹ ಹಲವಾರು ಗ್ರಾಮಗಳ ವಿವಿಧ ವರ್ಗದ ಸರ್ವೆ 
ನಂಬರ್‌ಗಳ ವಿಸ್ತೀರ್ಣವನ್ನು ಅರಣ್ಯವೆಂದು ಪರಿಗಣಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಕಲಂ 4 ರ ಪ್ರಕಾರ ಅಧಿಸೂಚನೆ 
ಹೊರಡಿಸಿರುವ ಚನ್ನಪಟ್ಟಣ ತಾಲ್ಲೂಕಿನ ಗ್ರಾಮವಾರು, ಸರ್ವೆ ನಂಬರ್‌ವಾರು, ವಿಸ್ತೀರ್ಣ ವಿವರ ತಖ್ತೆ. 
























































ಕ್ರ. ಜಿಲ್ಲೆ ತಾಲ್ಲೂಕ್‌ ಹೋಬಳಿ ಗ್ರಾಮದ ಹೆಸರು ಸ. ವಿಸ್ತೀರ್ಣ ಕ್ಷೇತ್ರದ ಸರ್ಕಾರದ ಅಧಿಸೂಚನೆ 
ಸಂ. ನಂ. ಹೆ. ಹೆಸರು ಕ್ರಮಾಂಕ ಮತ್ತು 
ವ್ಯವಸ್ಥಾಧಿಕಾರಿ ಹುದ್ದೆ 
1 | ಬೆಂಗಳೂರು ಚನ್ನಪಟ್ಟಣ 2 1) ಮಲ್ಲಪ್ಪನಹಳ್ಳಿ 19 37.25 ಕ್ಷೇತ್ರ-1 
ಕನಕಪುರ » 2) ಉಜ್ಜನಹಳ್ಳಿ 84 17.25 
» a AHFF -336 -FAF 91 
i ಕ ಸ Date:7.6.1991 AC. 
4) ಸೋಮೆದ್ಯಾಪಿನ ಹಳ್ಳಿ 24 16.25 ಕ್ಷೇತ್ರ-2 Ramanagaram 
2 ಚನ್ನಪಟ್ಟಣ ಮಳೂರು | 5) ಗೌಡಗೇರಿ 82 21.00 ಗೌಡಗೇರಿ | AHFF -338 -FAF 91 
Date:28.6.1991 AC. 
Ramanagaram 
ಕಿ ಗ 6) ಗೌಡಗೆರೆ 40 3.00 ಬೇವೂರು | AHFF -843 -FAF 91 
» » 7) ಬೇವೂರು 116 45.50 Date:25.6.1994 AC. 
Ramanagaram 
3 ಸ ಕಸಬಾ 8) ದೇವರಹೊಸಹಳ್ಳಿ 1 73.50 
(4 ಭ್‌ 9) ಕೋಮನಹಳ್ಳಿ 18 44.25 
Ks 4 10) ಅಬ್ಬೂರು 55 28.00 
A Ke 11) ಎಲೆಹೊಸಹಳ್ಳಿ 67 71.50 
(4 4 12) ಕನ್ನಮಂಗಲ 353 177.25 AHFF -347 -FAF 91 
ಟೆ ಸ 13) ರಾಂಪುರ 20 73.75 ಅಬ್ಬೂರು Date:1.6.1991 AC. 
149 46.50 Ramanagaram 
31 65.50 
580.25 
ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪವಿಬಾಗ, 
ಪಿಆರ್‌. 303 ರಾಮನಗರಂ. 
ಉಪವಿಭಾಗಾಧಿಕಾರಿಗಳವರ ಕಛೇರಿ, ರಾಮನಗರಂ ಉಪ ವಿಭಾಗ, ರಾಮನಗರಂ 
ಉದ್ಭೋಷಣೆ 


(ಸಾರ್ವಜನಿಕರ ತಿಳುವಳಿಕೆ) 
ನಂಬರು. ಎಫ್‌ಓಆರ್‌: ಸಿಆರ್‌: 2/02-03 ದಿನಾಂಕ: 17ನೇ ಡಿಸೆಂಬರ್‌ 2003 
ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನಕಪುರ ಚನ್ನಪಟ್ಟಣ ತಾಲ್ಲೂಕ್‌, ಗೌಡಗೆರೆ, ಬೇವೂರು ಗ್ರಾಮದ ಸ.ನಂ. 40, 
116, 3.00, 45.50 ಹೆಕ್ಟೇರ್‌ ಜಮೀನನ್ನು “ಮೀಸಲು ಅರಣ್ಯ” ವನ್ನಾಗಿ ಘೋಷಿಸುವ ಬಗ್ಗೆ. ಸದರಿ ವ್ಯಾಪ್ತಿಯಲ್ಲಿ 
ಬರುವ ಹಕ್ಕು ನಿರ್ಣಯದ ಬಗ್ಗೆ ಕ್ರಮ ಜರುಗಿಸುವ ಕುರಿತು. 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಕ್ರಮಾಂಕ ಎಹೆಚ್‌ಎಫ್‌ಎಫ್‌:843: ಎಫ್‌ಎಎಫ್‌ 91 ದಿನಾಂಕ: 25.6.1994 
ರಾಜ್ಯಪತ್ರದ ದಿನಾಂಕ: 9.2.1995 
2. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು ಬೆಂಗಳೂರು ಇವರ 
ಪತ್ರದ ನಂ. ಎ3(ಎ5) ಎಲ್‌ಎನ್‌ಡಿ ಸಿಆರ್‌.55/94-95 ದಿನಾಂಕ: 29.12.2001. 
ಕರ್ನಾಟಕ ಸರ್ಕಾರದ ಆದೇಶದ ಸಂಖ್ಯೆ: ಎಎಚ್‌ಎಫ್‌ಎಫ್‌: 843 ಎಫ್‌ಎಎಫ್‌ 91 ದಿನಾಂಕ: 25.6.1994 ರಲ್ಲಿ 
ಬೆಂಗಳೂರು ಗ್ರಾಮಾಂತರ ಕಂದಾಯ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕಿನ ಗೌಡಗೆರೆ, ಬೇವೂರು ಗ್ರಾಮದ 40, 116 ಸ.ನಂ. ಗಳಲ್ಲಿ ಬರುವ 
3.00, 45.50 ಒಟ್ಟು 48.50 ವಿಸ್ತೀರ್ಣದ ಜಮೀನನ್ನು “ಮೀಸಲು ಅರಣ್ಯ'”ವನ್ನಾಗಿ ಘೋಷಿಸಲು ಉದ್ದೇಶಿಸಿದೆ. 
ಈ ಉದ್ದೇಶಿಸಿದ ವಿಸ್ತೀರ್ಣದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಗೌಡಗೆರೆ, ಬೇವೂರು ಗ್ರಾಮದ ವ್ಯಾಪ್ತಿಗೆ ಬರುತ್ತದೆ. ಇವುಗಳ ಪರಿಮಿತಿ 
ಹಾಗೂ ಚೌತ್‌ಹಪ್‌ ಉದ್ಭೋಷಣೆಗೆ ಲಗತ್ತಿಸಿರುವ ಅನುಬಂಧಗಳಲ್ಲಿ ವಿವರಿಸಲಾಗಿದೆ. 


೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಸರ್ಕಾರದ ಅಧಿಸೂಚನೆ ಕರ್ನಾಟಕ ಅರಣ್ಯ ಕಾಯಿದೆ 1927 ಕಲಂ (6)ರ ರೀತ್ಯಾ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಉದ್ಭೋಷಣೆಯನ್ನು ಹೊಡಡಿಸಿರುತ್ತೇನೆ. ಅದರಂತೆ ಅಡಕವಿರುವ ಅನುಬಂಧಗಳಲ್ಲಿ ನಮೂದಿಸಿರುವ ಅರಣ್ಯ ಪ್ರದೇಶದ ಜಮೀನುಗಳ 
ಮೇಲೆ ಸಾರ್ವಜನಿಕ ಅಥವಾ ವೈಯಕ್ತಿಕ ಹಕ್ಕು ವಗೈರೆ ಇದ್ದಲ್ಲಿ ಈ ಉದ್ಭೋಷಣೆಯನ್ನು ಹೊರಡಿಸಿದ ದಿನಾಂಕದಿಂದ ಮೂರು 
ತಿಂಗಳೊಳಗಾಗಿ ಲಿಖಿತವಾಗಿ ನಿಗದಿತ ನಮೂನೆಯಲ್ಲಿ ಹಕ್ಕಿನ ಸ್ವರೂಪ, ಪರಿಹಾರ, ಕೋರಿಕೆ ಯಾವುದಾದರೂ ಇದ್ದಲ್ಲಿ ವಿವರಗಳೊಂದಿಗೆ 
ಹಾಗೂ ದಾಖಲೆಗಳೊಂದಿಗೆ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯೊಳಗೆ ಬರುವ ಇಂತಹ ಹಕ್ಕು ಕೋರಿಕೆ ಅರ್ಜಿಗಳನ್ನು 
ನಿಯಮಾನುಸಾರ ಪರಿಯಾಲೋಚಿಸಲಾಗುವುದು ಎಂದು ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸಿದೆ. 
ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪವಿಭಾಗ, 


ರಾಮನಗರಂ. 
ಅನುಸೂಚಿ 
ಜಿಲ್ಲೆಯ ಹೆಸರು ಬೆಂಗಳೂರು 
ತಾಲ್ಲೂಕಿನ ಹೆಸರು ಚನ್ನಪಟ್ಟಣ 
ಹೋಬಳಿಯ ಹೆಸರು ಮಳೂರು 
ಗ್ರಾಮದ ಹೆಸರು ಗೌಡಗೆರೆ ಮತ್ತು ಬೇವೂರು 
ಕ್ಷೇತ್ರದ ಸರ್ವೆನಂಬರು 40 ಮತ್ತು 116 
ವಿಸ್ತೀರ್ಣ ಹೆಕ್ಟೇರುಗಳಲ್ಲಿ 3.00 ಮತ್ತು 45.50 
ಕ್ಷೇತ್ರದ ಹೆಸರು : ಬೇವೂರು ಕ್ಷೇತ್ರ 
ಸೀಮಾವಿವರಣೆ 


ಉತ್ತರ: ಸೀಮಾರೇಖೆಯು ಗೌಡಗೆರೆ ಸ.ನಂ. 40 ಮತ್ತು ಬೇವೂರು ಗ್ರಾಮದ ಸ.ನಂ. 116 ರ ಸದರಿ ಬೇವೂರು ಕ್ಷೇತ್ರದ 
ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ. 116 ರಲ್ಲಿಯೇ 16ನೇ ಕಲ್ಲಿನಿಂದ 93 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸ.ನಂ. 116 
ರಲ್ಲಿಯೇ ಪೂರ್ವಕ್ಕೆ ಸಾಗುತ್ತ 21ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 





























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
16 17 93 6-00 
17 18 168 5-00 
18 19 98 6-60 
19 20 98 6-60 
20 21 56 6-50 





ಪೂರ್ವ: ಸೀಮಾರೇಖೆಯು ಸದರಿ ಬೇವೂರು ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 21ನೇ ಕಲ್ಲಿನಿಂದ 135 ಡಿಗ್ರಿ ಕೋನ 
ಆರಂಭವಾಗಿ ಒತ್ತುವರಿ ಕಾರಣ ಸರ್ವೆ ನಂ. 116 ರಲ್ಲಿಯೆ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 


28ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 






































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
21 22 135 6-50 
22 23 154 8-00 
23 24 154 5-50 
24 25 177 7-25 
25 26 177 5-00 
26 27 145 6-00 
27 28 112 3-50 











ದಕ್ಷಿಣ: ಸೀಮಾರೇಖೆಯು ಗೌಡಗೆರೆ ಸ.ನಂ. 40 ಮತ್ತು ಬೇವೂರು ಗ್ರಾಮದ ಸ.ನಂ. 116 ರ ಸದರಿ ಬೇವೂರು ಕ್ಷೇತ್ರದ 
ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 28ನೇ ಕಲ್ಲಿನಿಂದ 212 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಸ.ನಂ. 120ರ ಹೊರತು ಪಡಿಸಿಕೊಂಡು 
ಸಾಗುತ್ತಾ ಮತ್ತೆ ಒತ್ತುವರಿ ಕಾರಣ ಸ.ನಂ. 116 ಮತ್ತು ಸ.ನಂ. 40 ರಲ್ಲಿಯೇ ಪಶ್ಚಿಮಕ್ಕೆ ಸಾಗುತ್ತಾ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 
10ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 





























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
28 29 212 8-00 
29 30 242 5-50 
30 1 256 4-75 
1 2 272 6-50 








ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೫೦೭ 
































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
2 3 28 8-75 
3 4 25 4-00 
4 5 316 4-25 
5 6 288 4-50 
6 7 304 6-00 
7 8 242 5-25 
8 9 208 7-00 
9 10 280 8-00 




















ಪಶ್ಚಿಮ: ಸೀಮಾರೇಖೆಯು ಸದರಿ ಬೇವೂರು ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 10ನೇ ಕಲ್ಲಿನಿಂದ 339 ಡಿಗ್ರಿ 
ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ ಗೌಡಗೆರೆ ಸ.ನಂ. 40 ಮತ್ತು ಬೇವೂರು ಗ್ರಾಮದ ಸ.ನಂ. 116 ರಲ್ಲಿಯೇ 
ಉತ್ತರಾಭಿಮುಖವಾಗಿ ಚಲಿಸುತ್ತಾ 16ನೇ ಕಲ್ಲನ್ನು ಸೇರುತ್ತದೆ. ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 









































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
10 11 339 6-50 
11 12 336 6-00 
12 13 41 6-00 
13 14 353 4-00 
14 15 358 7-75 
15 16 358 9-50 

ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪವಿಭಾಗ, 

ಪಿ.ಆರ್‌.304 ರಾಮನಗರಂ. 
ಉಪವಿಭಾಗಾಧಿಕಾರಿಗಳವರ ಕಛೇರಿ, ರಾಮನಗರಂ ಉಪ ವಿಭಾಗ, ರಾಮನಗರಂ 
ಉದ್ಭೋಷಣೆ 


(ಸಾರ್ವಜನಿಕರ ತಿಳುವಳಿಕೆ) 
ನಂಬರು. ಎಫ್‌ಓಆರ್‌: ಸಿಆರ್‌: 2/02-03 ದಿನಾಂಕ: 17ನೇ ಡಿಸೆಂಬರ್‌ 2003 
ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನಕಪುರ ಚನ್ನಪಟ್ಟಣ ತಾಲ್ಲೂಕ್‌, ಗೌಡಿಗೇರಿ ಗ್ರಾಮದ ಸ.ನಂ. 82, 21.00, 
ಹೆಕ್ಟೇರ್‌ ಜಮೀನನ್ನು “ಮೀಸಲು ಅರಣ್ಯ” ವನ್ನಾಗಿ ಘೋಷಿಸುವ ಬಗ್ಗೆ. ಸದರಿ ವ್ಯಾಪ್ತಿಯಲ್ಲಿ ಬರುವ ಹಕ್ಕು 
ನಿರ್ಣಯದ ಬಗ್ಗೆ ಕ್ರಮ ಜರುಗಿಸುವ ಕುರಿತು. 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಕ್ರಮಾಂಕ ಎಹೆಚ್‌ಎಫ್‌ಎಫ್‌:338: ಎಫ್‌ಎಎಫ್‌ 91 ದಿನಾಂಕ: 28.6.1991 
ರಾಜ್ಯಪತ್ರದ ದಿನಾಂಕ: 28.5.1991 
2. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು ಇವರ ಪತ್ರದ ನಂ. 
ಎ3(ಎ5) ಎಲ್‌ಎನ್‌ಡಿ ಸಿಆರ್‌.55/94-95 ದಿನಾಂಕ: 29.12.2001. 
ಕರ್ನಾಟಕ ಸರ್ಕಾರದ ಆದೇಶದ ಸಂಖ್ಯೆ: ಎಎಚ್‌ಎಫ್‌ಎಫ್‌: 338 ಎಫ್‌ಎಎಫ್‌ 91 ದಿನಾಂಕ: 28.6.1991 ರಲ್ಲಿ 
ಬೆಂಗಳೂರು ಗ್ರಾಮಾಂತರ ಕಂದಾಯ ಜಿಲ್ಲೆಯ ಚನ್ನಪಟ್ಟಣ ತಾಲ್ಲೂಕಿನ ಗೌಡಗೇರಿ, ಗ್ರಾಮದ 82, ಸ.ನಂ. ಗಳಲ್ಲಿ ಬರುವ 21.00 
ವಿಸ್ತೀರ್ಣದ ಜಮೀನನ್ನು “ಮೀಸಲು ಅರಣ್ಯ'ವನ್ನಾಗಿ ಘೋಷಿಸಲು ಉದ್ದೇಶಿಸಿದೆ. 
ಈ ಉದ್ದೇಶಿಸಿದ ವಿಸ್ತೀರ್ಣದಲ್ಲಿ ಚನ್ನಪಟ್ಟಣ ತಾಲ್ಲೂಕಿನ ಗೌಡಗೇರಿ, ಗ್ರಾಮದ ವ್ಯಾಪ್ತಿಗೆ ಬರುತ್ತದೆ. ಇವುಗಳ ಪರಿಮಿತಿ ಹಾಗೂ 
ಚೌತ್‌ಹಪ್‌ ಉದ್ಭೋಷಣೆಗೆ ಲಗತ್ತಿಸಿರುವ ಅನುಬಂಧಗಳಲ್ಲಿ ವಿವರಿಸಲಾಗಿದೆ. 
ಸರ್ಕಾರದ ಅಧಿಸೂಚನೆ ಕರ್ನಾಟಕ ಅರಣ್ಯ ಕಾಯಿದೆ 1927 ಕಲಂ (6)ರ ರೀತ್ಕಾ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಉದ್ಭೋಷಣೆಯನ್ನು ಹೊಡಡಿಸಿರುತ್ತೇನೆ. ಅದರಂತೆ ಅಡಕವಿರುವ ಅನುಬಂಧಗಳಲ್ಲಿ ನಮೂದಿಸಿರುವ ಅರಣ್ಯ ಪ್ರದೇಶದ ಜಮೀನುಗಳ 
ಮೇಲೆ ಸಾರ್ವಜನಿಕ ಅಥವಾ ವೈಯಕ್ತಿಕ ಹಕ್ಕು ವಗೈರೆ ಇದ್ದಲ್ಲಿ ಈ ಉದ್ಭೋಷಣೆಯನ್ನು ಹೊರಡಿಸಿದ ದಿನಾಂಕದಿಂದ ಮೂರು 
ತಿಂಗಳೊಳಗಾಗಿ ಲಿಖಿತವಾಗಿ ನಿಗದಿತ ನಮೂನೆಯಲ್ಲಿ ಹಕ್ಕಿನ ಸ್ವರೂಪ, ಪರಿಹಾರ, ಕೋರಿಕೆ ಯಾವುದಾದರೂ ಇದ್ದಲ್ಲಿ ವಿವರಗಳೊಂದಿಗೆ 
ಹಾಗೂ ದಾಖಲೆಗಳೊಂದಿಗೆ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯೊಳಗೆ ಬರುವ ಇಂತಹ ಹಕ್ಕು ಕೋರಿಕೆ ಅರ್ಜಿಗಳನ್ನು 
ನಿಯಮಾನುಸಾರ ಪರಿಯಾಲೋಚಿಸಲಾಗುವುದು ಎಂದು ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸಿದೆ. 
ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪವಿಭಾಗ, 
ರಾಮನಗರಂ. 





೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 
ಅನುಸೂಚಿ 
ಜಿಲ್ಲೆಯ ಹೆಸರು ಬೆಂಗಳೂರು 
ತಾಲ್ಲೂಕಿನ ಹೆಸರು ಚನ್ನಪಟ್ಟಣ 
ಹೋಬಳಿಯ ಹೆಸರು ಮಳೂರು 
ಗ್ರಾಮದ ಹೆಸರು ಗೌಡಗೇರಿ 
ಕ್ಷೇತ್ರದ ಸರ್ವೆನಂಬರು 82 
ವಿಸ್ತೀರ್ಣ ಹೆಕ್ಟೇರುಗಳಲ್ಲಿ 21.00 
ಕ್ಷೇತ್ರದ ಹೆಸರು : ಗೌಡಿಗೇರಿ ಕ್ಷೇತ್ರ 
ಸೀಮಾವಿವರಣೆ 


ಉತ್ತರ: ಸೀಮಾರೇಖೆಯು ಗೌಡಿಗೇರಿ ಸ.ನಂ. 82 ರ ಸದರಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ 14ನೇ ಕಲ್ಲಿನಿಂದ 104 
ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ ಸ.ನಂ. 82 ರಲ್ಲಿಯೇ ಪೂರ್ವಕ್ಕೆ ಚಲಿಸುತ್ತಾ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 


17ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 




















ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
14 15 104 7-00 
15 16 50 6-00 
16 17 90 6-00 














ಪೂರ್ವ: ಸೀಮಾರೇಖೆಯು ಸದರಿ ಗೌಡಿಗೇರಿ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 17ನೇ ಕಲ್ಲಿನಿಂದ 195 ಡಿಗ್ರಿ 
ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ ಸರ್ವೆ ನಂ. 82 ರಲ್ಲಿಯೆ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಸದರಿ ಕ್ಷೇತ್ರದ ಆಗ್ನೇಯ 
ದಿಕ್ಕಿನ ಮೂಲೆಯಲ್ಲಿ 3ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
17 18 161 6-25 
18 1 161 4-00 
1 ಕ 95 5-00 
2 3 208 4-00 














ದಕ್ಷಿಣ: ಸೀಮಾರೇಖೆಯು ಗೌಡಿಗೇರಿ ಗ್ರಾಮದ ಸ.ನಂ. 82 ರ ಸದರಿ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 3ನೇ ಕಲ್ಲಿನಿಂದ 
250 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಪಶ್ಚಿಮಾಭಿಮುಖವಾಗಿ ಸಾಗುತ್ತಾ ಸದರಿ ಕ್ಷೇತ್ರದ ದಕ್ಷಿಣ ದಿಕ್ಕಿನ ಮೂಲೆಯಲ್ಲಿ 6ನೇ ಕಲ್ಲನ್ನು 
ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 




















ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
3 4 250 5-00 
4 5 231 5-00 
5 6 210 10-00 














ಪಶ್ಚಿಮ: ಸೀಮಾರೇಖೆಯು ಸದರಿ ಗೌಡಿಗೇರಿ ಕ್ಷೇತ್ರದ ದಕ್ಷಿಣದ ದಿಕ್ಕಿನ ಮೂಲೆಯಲ್ಲಿ 6ನೇ ಕಲ್ಲಿನಿಂದ 348 ಡಿಗ್ರಿ 


ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ ಸ.ನಂ. 82 ರಲ್ಲಿಯೇ ಉತ್ತರಾಭಿಮುಖವಾಗಿ ಚಲಿಸು 
ಮೂಲೆಯಲ್ಲಿ 14ನೇ ಕಲ್ಲನ್ನು ಸೇರುತ್ತದೆ. ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 


ತ್ತಾ ಕ್ಷೇತ್ರದ ವಾಯುವ್ಯ ದಿಕ್ಕಿನ 


ಇವಿ 















































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
6 7 348 7-00 
7 8 310 6-00 
8 9 300 6-00 
9 10 17 7-75 
10 11 125 3-00 
11 12 360 10-00 
12 13 70 3-00 
13 14 10 5-50 
ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪವಿಭಾಗ, 
ಪಿ.ಆರ್‌. 305 ರಾಮನಗರಂ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೫೦೯ 





ಉಪವಿಭಾಗಾಧಿಕಾರಿಗಳವರ ಕಛೇರಿ, ರಾಮನಗರಂ ಉಪ ವಿಭಾಗ, ರಾಮನಗರಂ 
ಉದ್ಭೋಷಣೆ 
(ಸಾರ್ವಜನಿಕರ ತಿಳುವಳಿಕೆ) 
ನಂಬರು. ಎಫ್‌ಓಆರ್‌: ಸಿಆರ್‌: 2/02-03 ದಿನಾಂಕ: 17ನೇ ಡಿಸೆಂಬರ್‌ 2003 
ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನಕಪುರ ಚನ್ನಪಟ್ಟಣ ತಾಲ್ಲೂಕ್‌, ಮಲ್ಲಪುನಹೊಸಹಳ್ಳಿ, ಉಜ್ಜನಹಳ್ಳಿ, 
ಬುಕ್ಕಸಾಗರ, ಸೋಮೆದ್ಯಾವಪ್ಪನಹಳ್ಳಿ ಗ್ರಾಮದ ಸ.ನಂ. 19, 84, 9, 24, 37.25, 17.25, 7.25, 16.25 ಒಟ್ಟು 
16.25, 78.00 ಹೆಕ್ಟೇರ್‌ ಜಮೀನನ್ನು “ಮೀಸಲು ಅರಣ್ಯ” ವನ್ನಾಗಿ ಘೋಷಿಸುವ ಬಗ್ಗೆ. ಸದರಿ ವ್ಯಾಪ್ತಿಯಲ್ಲಿ ಬರುವ 
ಹಕ್ಕು ನಿರ್ಣಯದ ಬಗ್ಗೆ ಕ್ರಮ ಜರುಗಿಸುವ ಕುರಿತು. 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಕ್ರಮಾಂಕ ಎಹೆಚ್‌ಎಫ್‌ಎಫ್‌:336: ಎಫ್‌ಎಎಫ್‌ 91 ದಿನಾಂಕ: 7.6.1991 
ರಾಜ್ಯಪತ್ರದ ದಿನಾಂಕ: 9.7.1992 
2. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು ಇವರ ಪತ್ರದ ನಂ. 
ಎ3(ಎ5) ಎಲ್‌ಎನ್‌ಡಿ ಸಿಆರ್‌.55/94-95 ದಿನಾಂಕ: 29.12.2001. 

ಕರ್ನಾಟಕ ಸರ್ಕಾರದ ಆದೇಶದ ಸಂಖ್ಯೆ: ಎಎಚ್‌ಎಫ್‌ಎಫ್‌: 336 ಎಫ್‌ಎಎಫ್‌ 91 ದಿನಾಂಕ: 7.6.1991 ರಲ್ಲಿ ಬೆಂಗಳೂರು 
ಗ್ರಾಮಾಂತರ ಕಂದಾಯ ಜಿಲ್ಲೆಯ ಕನಕಪುರ, ಚನ್ನಪಟ್ಟಣ ತಾಲ್ಲೂಕಿನ ಮಲ್ಲಪುನಹೊಸಹಳ್ಳಿ, ಉಜ್ಜನಹಳ್ಳಿ, ಬುಕ್ಕಸಾಗರ, 
ಸೋಮೆದ್ಯಾವಪ್ಪನಹಳ್ಳಿ ಗ್ರಾಮದ 19, 84, 9, 24, ಸ.ನಂ.ಗಳಲ್ಲಿ ಬರುವ 16.25, 78.00 ವಿಸ್ತೀರ್ಣದ ಜಮೀನನ್ನು “ಮೀಸಲು 
ಅರಣ್ಕ”ವನ್ನಾಗಿ ಘೋಷಿಸಲು ಉದ್ದೇಶಿಸಿದೆ. 

ಈ ಉದ್ದೇಶಿಸಿದ ವಿಸ್ತೀರ್ಣದಲ್ಲಿ ಕನಕಪುರ, ಚನ್ನಪಟ್ಟಣ ತಾಲ್ಲೂಕಿನ ಮಲ್ಲಪ್ಪನಹೊಸಹಳ್ಳಿ ಉಜ್ಜನಹಳ್ಳಿ, ಬುಕ್ಕಸಾಗರ, 
ಸೋಮೆದ್ಯಾವಪ್ಪನಹಳ್ಳಿ ಗ್ರಾಮದ ವ್ಯಾಪ್ತಿಗೆ ಬರುತ್ತದೆ. ಇವುಗಳ ಪರಿಮಿತಿ ಹಾಗೂ ಚೌತ್‌ಹಪ್‌ ಉದ್ಭೋಷಣೆಗೆ ಲಗತ್ತಿಸಿರುವ 
ಅನುಬಂಧಗಳಲ್ಲಿ ವಿವರಿಸಲಾಗಿದೆ. 

ಸರ್ಕಾರದ ಅಧಿಸೂಚನೆ ಕರ್ನಾಟಕ ಅರಣ್ಯ ಕಾಯಿದೆ 1927 ಕಲಂ (6)ರ ರೀತ್ಕಾ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಉದ್ಭೋಷಣೆಯನ್ನು ಹೊಡಡಿಸಿರುತ್ತೇನೆ. ಅದರಂತೆ ಅಡಕವಿರುವ ಅನುಬಂಧಗಳಲ್ಲಿ ನಮೂದಿಸಿರುವ ಅರಣ್ಯ ಪ್ರದೇಶದ ಜಮೀನುಗಳ 
ಮೇಲೆ ಸಾರ್ವಜನಿಕ ಅಥವಾ ವೈಯಕ್ತಿಕ ಹಕ್ಕು ವಗೈರೆ ಇದ್ದಲ್ಲಿ ಈ ಉದ್ಭೋಷಣೆಯನ್ನು ಹೊರಡಿಸಿದ ದಿನಾಂಕದಿಂದ ಮೂರು 
ತಿಂಗಳೊಳಗಾಗಿ ಲಿಖಿತವಾಗಿ ನಿಗದಿತ ನಮೂನೆಯಲ್ಲಿ ಹಕ್ಕಿನ ಸ್ವರೂಪ, ಪರಿಹಾರ, ಕೋರಿಕೆ ಯಾವುದಾದರೂ ಇದ್ದಲ್ಲಿ ವಿವರಗಳೊಂದಿಗೆ 
ಹಾಗೂ ದಾಖಲೆಗಳೊಂದಿಗೆ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯೊಳಗೆ ಬರುವ ಇಂತಹ ಹಕ್ಕು ಕೋರಿಕೆ ಅರ್ಜಿಗಳನ್ನು 
ನಿಯಮಾನುಸಾರ ಪರಿಯಾಲೋಚಿಸಲಾಗುವುದು ಎಂದು ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸಿದೆ. 

ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪವಿಭಾಗ, 


ರಾಮನಗರಂ. 
ಅನುಸೂಚಿ 
ಜಿಲ್ಲೆಯ ಹೆಸರು : ಬೆಂಗಳೂರು 
ತಾಲ್ಲೂಕಿನ ಹೆಸರು : ಕನಕಪುರ ಮತ್ತು ಚನ್ನಪಟ್ಟಣ 
ಹೋಬಳಿಯ ಹೆಸರು ಆ ಬೌ 
ಗ್ರಾಮದ ಹೆಸರು : ಮಲ್ಲಪ್ಪನ ಹೊಸಹಳ್ಳಿ, ಉಜ್ಜನಹಳ್ಳಿ, ಬುಕ್ಕಸಾಗರ 
ಕ್ಷೇತ್ರದ ಸರ್ವೆನಂಬರು : 19,84,9 ಕ್ಷೇತ್ರ 1 ಸೋಮೇದ್ಯಾವಪ್ಪನಹಳ್ಳಿ ಸ.ನಂ.24 ಕ್ಷೇತ್ರ 2 
ವಿಸ್ತೀರ್ಣ ಹೆಕ್ಟೇರುಗಳಲ್ಲಿ : 37.25, 17.25, 7.25 (ಕ್ಷೇತ್ರ 1) 16.25 
ಕ್ಷೇತ್ರದ ಹೆಸರು : 2ನೇ ಕ್ಷೇತ್ರ ಮಲ್ಲಪ್ಪನಹಳ್ಳಿ ಕ್ಷೇತ್ರ-1 ಮತ್ತು ಕ್ಷೇತ್ರ-2 (ಒಟ್ಟು 
78.00 ಹೆಕ್ಟೇರ್‌ಗಳಲ್ಲಿ 
ಸೀಮಾವಿವರಣೆ 
ಕ್ಷೇತ್ರ-1 


ಉತ್ತರ: ಸೀಮಾರೇಖೆಯು ಉಜ್ಜನಹಳ್ಳಿ ಸ.ನಂ. 84, ಬುಕ್ಕಸಾಗರ ಸ.ನಂ. 9 ಮತ್ತು ಮಲ್ಲಪ್ಪನಹಳ್ಳಿ ಸ.ನಂ. 19ರ ಸದರಿ 1ನೇ 
ಕ್ಷೇತ್ರದ ವಾಯುವ್ಯ ದಿಕ್ಕಿನಲ್ಲಿ 37ನೇ ಕಲ್ಲಿನಿಂದ (ಉಜ್ಜನಹಳ್ಳಿ ರಸ್ತೆ ಪಕ್ಕದಲ್ಲಿ) 105 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ 
ಸ.ನಂ. 84 ಮತ್ತು 19 ರಲ್ಲಿಯೇ ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಈಶಾನ್ಯ ದಿಕ್ಕಿನಲ್ಲಿ 8ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 





























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
37 1 105 3-50 
1 2 157 5-00 
2 3 136 10-00 
3 4 82 7-00 
4 5 82 7-00 
5 6 82 6-00 
6 7 82 5-00 
7 8 105 7-50 




















೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 





ಪೂರ್ವ: ಸೀಮಾರೇಖೆಯು ಸದರಿ ಮಲ್ಲಪ್ಪನಹಳ್ಳಿ 1ನೇ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸ.ನಂ. 19 ರಲ್ಲಿಯೇ 8ನೇ 
ಕಲ್ಲಿನಿಂದ 143 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ ಸರ್ವೆ ನಂ. 19 ರಲ್ಲಿಯೆ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಸದರಿ 
ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 13ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 
































ಕಲ್ಪಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ ಅಂತರ (ಸರಪಳಿಗಳಲ್ಲಿ) 
8 9 143 6-00 
9 10 170 7-00 
10 11 255 7-50 
11 12 190 5-50 
12 13 197 5-00 








ದಕ್ಷಿಣ: ಸೀಮಾರೇಖೆಯು ಉಜ್ಜನಹಳ್ಳಿ ಸ.ನಂ. 84, ಬುಕ್ಕಸಾಗರ ಸ.ನಂ. 9 ಮತ್ತು ಮಲ್ಲಪ್ಪನಹಳ್ಳಿ ಸ.ನಂ. 19ರ ಸದರಿ 1ನೇ 
ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 13ನೇ ಕಲ್ಪಿನಿಂದ 87 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಪಶ್ಚಿಮಾಭಿಮುಖವಾಗಿ ಒತ್ತುವರಿ 
ಕಾರಣ ಸ.ನಂ. 19, ಮತ್ತು 9 ರಲ್ಲಿಯೇ ಸಾಗುತ್ತಾ ಸದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ 23ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 















































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
13 14 337 5-00 
14 15 178 4-75 
15 16 194 3-75 
16 17 263 5-00 
17 18 355 5-25 
18 19 289 11-50 
19 20 196 7-00 
20 21 257 8-00 
21 22 257 8-00 
22 23 286 5-50 








ಪಶ್ಚಿಮ: ಸೀಮಾರೇಖೆಯು ಸದರಿ ಮಲ್ಲಪ್ಪನಹಳ್ಳಿ 1ನೇ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಬುಕ್ಕಸಾಗರ ಸ.ನಂ. 9 ರಲ್ಲಿ 
23ನೇ ಕಲ್ಲಿನಿಂದ 319 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ ಸ.ನಂ. 64 ರಲ್ಲಿಯೇ ಉತ್ತರಾಭಿಮುಖವಾಗಿ ಚಲಿಸುತ್ತಾ 
ಉಜ್ಜನಹಳ್ಳಿ ರಸ್ತೆ ಪಕ್ಕದಲ್ಲಿ ಸದರಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ 37ನೇ ಕಲ್ಲನ್ನು ಸೇರುತ್ತದೆ. ಪಶ್ಚಿಮದಲ್ಲಿ ಸೀಮಾರೇಖೆಯು ಈ 


ಕೆಳಗಿನಂತೆ ಚಲಿಸಿರುವುದು. 



























































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
23 24 319 7-00 
24 25 318 4-00 
25 26 318 4-25 
26 27 318 3-00 
27 28 318 4-00 
28 29 34 5-00 
29 30 08 6-00 
30 31 81 7-00 
31 32 17 4-00 
32 33 73 6-00 
33 34 156 5-00 
34 35 57 4-00 
35 36 336 7-00 
36 37 16 6-00 





ಉಲ 


ಕ್ಷೇತ್ರ -2 





ಉತ್ತರ: ಸೀಮಾರೇಖೆಯು ಸೋಮದ್ಯಾವಪ್ಪನಹಳ್ಳಿ ಸ.ನಂ. 24 ರ ಸದರಿ 2ನೇ ಕ್ಷೇತ್ರದ ವಾಯುವ್ಯ ದಿಕ್ಕಿನಲ್ಲಿ ಸ.ನಂ.24 
ರಲ್ಲಿಯೇ 4ನೇ ಕಲ್ಲಿನಿಂದ 85 ಡಿಗ್ರಿ ಕೋನದೊಂದಿಗೆ ಒತ್ತುವರಿ ಕಾರಣ ಸ.ನಂ. 24ರಲ್ಲಿಯೇ ಪೂರ್ವಕ್ಕೆ 7 ಸರಪಳಿ ಚಲಿಸಿ 5ನೇ ಕಲ್ಲನ್ನು 
ಸೇರುತ್ತದೆ. 

ಪೂರ್ವ: ಸೀಮಾರೇಖೆಯು ಸದರಿ 2ನೇ ಕ್ಷೇತ್ರದ ಈಶಾನ್ಯ ದಿಕ್ಕಿನಲ್ಲಿ 5ನೇ ಕಲ್ಲಿನಿಂದ 132 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 
ಒತ್ತುವರಿ ಕಾರಣ ಸರ್ವೆ ನಂ. 24 ರಲ್ಲಿಯೇ ದಕ್ಷಿಣಾಭಿಮುಖವಾಗಿ ಮತ್ತು ಕ್ಷೇತ್ರದ ಆಗ್ನೇಯ ದಿಕ್ಕಿನಲ್ಲಿ 12ನೇ ಕಲ್ಲನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ 


೫೧೧ 






































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
5 6 132 3-00 
6 7 147 5-25 
7 8 105 4-00 
8 9 173 3-00 
9 10 157 5-00 
10 11 157 3-00 
11 12 198 8-00 








ದಕ್ಷಿಣ: ಸೀಮಾರೇಖೆಯು ಸೋಮದ್ಯಾವಪ್ಪನಹಳ್ಳಿ ಸ.ನಂ. 24 ರ ಸದರಿ 2ನೇ ಕ್ಷೇತ್ರದ ಆಗ್ನೇಯ ದಿಕ್ಕಿನಲ್ಲಿ 12ನೇ ಕಲ್ಲಿನಿಂದ 


232 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ ಸ.ನಂ. 24ರಲ್ಲಿಯೇ ಪಶ್ಚಿಮಕ್ಕೆ ಸಾಗುತ್ತಾ 


[2 


15ನೇ ಕಲ್ಲನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 


pe] 


ಷಿ 
pe) 
ಗು 


ದರಿ ಕ್ಷೇತ್ರದ ನೈರುತ್ಯ ದಿಕ್ಕಿನಲ್ಲಿ 























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
12 13 232 3-00 
13 14 269 3-50 
14 15 298 8-00 











ಪಶ್ಚಿಮ: ಸೀಮಾರೇಖೆಯು ಸದರಿ 2ನೇ ಕ್ಷೇತ್ರದ ನೈರುತ್ಯ ದಿಕ್ಕಿನಲ್ಲಿ 15ನೇ ಕಲ್ಲಿನಿಂದ 328 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ 


ಒತ್ತುವರಿ ಕಾರಣ ಸ.ನಂ. 


ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 


24 ರಲ್ಲಿಯೇ ಉತ್ತರಕ್ಕೆ ಸಾಗುತ್ತ ಕ್ಷೇತ್ರದ ವಾಯುವ್ಯ ದಿಕ್ಕಿನಲ್ಲಿ 


4ನೇ ಕಲ್ಲನ್ನು ಸೇರುತ್ತದೆ. ಪಶ್ಚಿಮದಲ್ಲಿ 









































ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗ್ರಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
15 16 194 5-00 
16 17 263 4-25 
17 18 355 5-00 
18 1 289 4-00 
1 2 157 5-00 
2 3 136 3-00 
3 4 82 4-00 
ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪವಿಬಾಗ, 
ಪಿ.ಆರ್‌ .306 ರಾಮನಗರಂ. 
ಉಪವಿಭಾಗಾಧಿಕಾರಿಗಳವರ ಕಛೇರಿ, ರಾಮನಗರಂ ಉಪ ವಿಭಾಗ, ರಾಮನಗರಂ 
ಉದ್ಭೋಷಣೆ 
(ಸಾರ್ವಜನಿಕರ ತಿಳುವಳಿಕೆ) 
ನಂಬರು. ಎಫ್‌ಓಆರ್‌: ಸಿಆರ್‌: 2/02-03 ದಿನಾಂಕ: 17ನೇ ಡಿಸೆಂಬರ್‌ 2003 
ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನಕಪುರ ಕನಕಪುರ ತಾಲ್ಲೂಕ್‌, ಗರಳಾಪುರ ಗ್ರಾಮದ ಸ.ನಂ. 102 14.75 


ಹೆಕ್ಟೇರ್‌ ಜಮೀನನ್ನು “ಮೀಸಲು ಅರಣ್ಯ” ವನ್ನಾಗಿ ಘೋಷಿಸುವ ಬಗ್ಗೆ ಸದರಿ ವ್ಯಾಪ್ತಿಯಲ್ಲಿ ಬರುವ ಹಕ್ಕು 
ನಿರ್ಣಯದ ಬಗ್ಗೆ ಕ್ರಮ ಜರುಗಿಸುವ ಕುರಿತು. 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಕ್ರಮಾಂಕ ಎಹೆಚ್‌ಎಫ್‌ಎಫ್‌:469: ಎಫ್‌ಎಎಫ್‌ 91 ದಿನಾಂಕ: 
ರಾಜ್ಯಪತ್ರದ ದಿನಾಂಕ: 17.11.1992 
2. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು ಇವರ ಪತ್ರದ ನಂ. 
ಎ3(ಎ5) ಎಲ್‌ಎನ್‌ಡಿ ಸಿಆರ್‌.55/94-95 ದಿನಾಂಕ: 29.12.2001. 
ಕರ್ನಾಟಕ ಸರ್ಕಾರದ ಆದೇಶದ ಸಂಖ್ಯೆ: ಎಎಚ್‌ಎಫ್‌ಎಫ್‌: 469 ಎಫ್‌ಎಎಫ್‌ 91 ದಿನಾಂಕ: 14.6.1994 ರಲ್ಲಿ 
ಬೆಂಗಳೂರು ಗ್ರಾಮಾಂತರ ಕಂದಾಯ ಜಿಲ್ಲೆಯ ಕನಕಪುರ, ತಾಲ್ಲೂಕಿನ ಗರಳಾಪುರ ಗ್ರಾಮದ 102 ಸ.ನಂ.ಗಳಲ್ಲಿ ಬರುವ 14.75 
ವಿಸ್ತೀರ್ಣದ ಜಮೀನನ್ನು “ಮೀಸಲು ಅರಣ್ಯ ಗೆವನ್ನಾಗಿ ಘೋಷಿಸಲು ಉದ್ದೇಶಿಸಿದೆ. 
ಈ ಉದ್ದೇಶಿಸಿದ ವಿಸ್ಕೀರ್ಣದಲ್ಲಿ "ಕನಕಪುರ, ತಾಲ್ಲೂಕಿನ ಗರಳಾಪುರ ಗ್ರಾಮದ ವ್ಯಾಪ್ತಿಗೆ ಬರುತ್ತದೆ. ಇವುಗಳ ಪರಿಮಿತಿ ಹಾಗೂ 
ಚೌತ್‌ಹಪ್‌ ಉದ್ದೊ, ಷಣೆಗೆ ಲಗತ್ತಿಸಿರುವ ಅನುಬಂಧಗಳಲ್ಲಿ ವಿವರಿಸಲಾಗಿದೆ. 
ಸರ್ಕಾರದ. ಅಧಿಸೂಚನೆ ಕರ್ನಾಟಕ ಅರಣ್ಯ ಕಾಯಿದೆ 1927 ಕಲಂ (6)ರ ರೀತ್ಯಾ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಉದ್ಭೋಷಣೆಯನ್ನು ಹೊಡಡಿಸಿರುತ್ತೇನೆ. ಅದರಂತೆ ಅಡಕವಿರುವ ಅನುಬಂಧಗಳಲ್ಲಿ ನಮೂದಿಸಿರುವ ಅರಣ್ಯ ಪ್ರದೇಶದ ಜಮೀನುಗಳ 
ಮೇಲೆ ಸಾರ್ವಜನಿಕ ಅಥವಾ ವೈಯಕ್ತಿಕ ಹಕ್ಕು ವಗೈರೆ ಇದ್ದಲ್ಲಿ ಈ ಉದ್ಭೋಷಣೆಯನ್ನು ಹೊರಡಿಸಿದ ದಿನಾಂಕದಿಂದ ಮೂರು 
ತಿಂಗಳೊಳಗಾಗಿ ಲಿಖಿತವಾಗಿ ನಿಗದಿತ ನಮೂನೆಯಲ್ಲಿ ಹಕ್ಕಿನ ಸ್ವರೂಪ, ಪರಿಹಾರ, ಕೋರಿಕೆ ಯಾವುದಾದರೂ ಇದ್ದಲ್ಲಿ ವಿವರಗಳೊಂದಿಗೆ 
ಹಾಗೂ ದಾಖಲೆಗಳೊಂದಿಗೆ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯೊಳಗೆ ಬರುವ ಇಂತಹ ಹಕ್ಕು ಕೋರಿಕೆ ಅರ್ಜಿಗಳನ್ನು 
ನಿಯಮಾನುಸಾರ ಪರಿಯಾಲೋಚಿಸಲಾಗುವುದು ಎಂದು ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸಿದೆ. 
ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪವಿಭಾಗ, 
ರಾಮನಗರಂ. 


14.6.1994 





೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೩ 
ಅನುಸೂಚಿ 
ಜಿಲ್ಲೆಯ ಹೆಸರು : ಬೆಂಗಳೂರು 
ತಾಲ್ಲೂಕಿನ ಹೆಸರು ಕನಕಪುರ 
ಹೋಬಳಿಯ ಹೆಸರು ಕೋಡಿಹಳ್ಳಿ 
ಗ್ರಾಮದ ಹೆಸರು ಗರಳಾಪುರ 
ಕ್ಷೇತ್ರದ ಸರ್ವೆನಂಬರು 102 
ವಿಸ್ತೀರ್ಣ ಹೆಕ್ಟೇರುಗಳಲ್ಲಿ 14.75 
ಕ್ಷೇತ್ರದ ಹೆಸರು : ಗರಳಾಪುರ ಕ್ಷೇತ್ರ 
ಸೀಮಾವಿವರಣೆ 


ಉತ್ತರ: ಸೀಮಾರೇಖೆಯು ಗರಳಾಪುರ ಸ.ನಂ. 102 ರ ಸದರಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಕೆಬ್ಬಹಳ್ಳಿ ರಾಜ್ಯ 
ಅರಣ್ಯ ಗಡಿಯ ಮೇಲೆ 1 ಬಿಂದುವಿನಿಂದ 101 ಡಿಗ್ರಿ ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ ಸ.ನಂ. 102 ರಲ್ಲಿಯೇ 
ಪೂರ್ವಾಭಿಮುಖವಾಗಿ ಚಲಿಸುತ್ತಾ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಕ್ಷೇತ್ರದ 4ನೇ ಕಲ್ಲನ್ನು ಸೇರುತ್ತದೆ. ಉತ್ತರದಲ್ಲಿ 
ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 




















ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
0 1 101 5-50 
1 2 97 3-50 
ಲ 3 106 5-00 
3 4 134 5-50 











ಪೂರ್ವ: ಸೀಮಾರೇಖೆಯು ಸದರಿ ಗರಳಾಪುರ ಕ್ಷೇತ್ರದ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ 4ನೇ ಕಲ್ಲಿನಿಂದ 298 ಡಿಗ್ರಿ 
ಕೋನದೊಂದಿಗೆ ಆರಂಭವಾಗಿ ಒತ್ತುವರಿ ಕಾರಣ ಸರ್ವೆ ನಂ. 102 ರಲ್ಲಿಯೇ ದಕ್ಷಿಣಕ್ಕೆ ಚಲಿಸುತ್ತಾ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 
9ನೇ ಕಲ್ಲನ್ನು ಸೇರುತ್ತದೆ. ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸಿರುವುದು. 























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
4 5 268 7-50 
5 6 150 10-00 
6 7 74 10-00 
ಕ 8 090 4-50 
8 9 212 5-50 














ದಕ್ಷಿಣ: ಸೀಮಾರೇಖೆಯು ಗರಳಾಪುರ ಸ.ನಂ. 102ರ ಸದರಿ ಕ್ಷೇತ್ರದ ಆಗ್ನೇಯ ದಿಕ್ಕಿನ ಮೂಲೆಯಲ್ಲಿ 9ನೇ ಕಲ್ಲಿನಿಂದ 252 


ಡಿಗ್ರಿ ಕೋನದೊಂದಿಗೆ ಒತ್ತುವರಿ ಕಾರಣ ಸ.ನಂ. 102 ರಲ್ಲಿಯೇ ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ 1ನೇ ಕಲ್ಲನ್ನು ದಾಟಿ ಕ್ಷೇತ್ರದ ನೈರುತ್ಯ 
ದಿಕ್ಕಿನ ಮೂಲೆಯಲ್ಲಿ ಕೆಬ್ಬಹಳ್ಳಿ ರಾಜ್ಯ ಅರಣ್ಯದ ಗಡಿಯನ್ನು ಸೇರುತ್ತದೆ. ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುವುದು. 





























ಕಲ್ಲಿನಿಂದ ಕಲ್ಲಿಗೆ ಕೋನ (ಡಿಗಿಗಳಲ್ಲಿ) ಅಂತರ (ಸರಪಳಿಗಳಲ್ಲಿ) 
9 10 252 5-00 
10 11 269 4-75 
11 12 259 6-50 
12 ಕೆಬ್ಬಹಳ್ಳಿ ಅರಣ್ಯದ ಗಡಿ 210 5-00 














ಪಶ್ಚಿಮ: ಸೀಮಾರೇಖೆಯು ಸದರಿ ಗರಳಾಪುರ ಕ್ಷೇತ್ರದ ನೈರುತ್ಯ ದಿಕ್ಕಿನ ಮೂಲೆಯಲ್ಲಿ ಕೆಬ್ಬೆಹಳ್ಳಿ ಅರಣ್ಯದ ಗಡಿಯಿಂದ 
ಆರಂಭವಾಗಿ ಸದರಿ ಅರಣ್ಯದ ಗಡಿಗುಂಟ ಎತ್ತರಕ್ಕೆ ಚಲಿಸಿ ಕ್ಷೇತ್ರದ ವಾಯುವ್ಯ ದಿಕ್ಕಿನ ಮೂಲೆಯಲ್ಲಿ ಸದರಿ ಅರಣ್ಯ ಗಡಿ ಮೇಲೆಯೇ 
ಕೊನೆಗೊಳ್ಳುವುದು. ಕಾರಣ ಪಶ್ಚಿಮದಲ್ಲಿ ಸೀಮಾರೇಖೆ ಗುಂಟ ಕಲ್ಲುಗಳನ್ನು ಹುಳಿಯುವುದಿಲ್ಲ. 

ಪಿ.ಆರ್‌ .307 ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ. 
HAYAGREEVA DEVELOPERS AND FINANCE PVT. LTD., 
No. 20, Ist Floor, 3rd Main Road, Chamarajpet, Bangalore-560 018 
FORM No. 155 
(See Rule 329) 
(Members Voluntary Winding Up) 
Hayagreeva Developers and Finance Pvt., Ltd., No. 20, 1st Floor, 3rd Main 
Road, Chamarajpet, Bangalore-560 018. 
Notice Convening Final Meeting of Contributories. 

Notice is hereby given in pursuance of Section 497/509 that a General Meeting of the Members of 
the above named Company will be held at No. 20, 3rd Main Road, Chamarajapet, Bangalore-18, on 24th 
March 2004 at 10-00 A.M. for the purpose of having an account laid before them, showing the manner in 
which the winding up has been conducted and the property of the Company has been disposed off and of 
hearing of any explanation that may be given by the Liquidator and also of determination by a special 
resolution of the Company the manner in which the Books of Accounts and Documents of the Company 
and of the Liquidator shall be disposed off. 

PD-20. 


Name of the Company : 


Signature of the Liquidator. 


